ಬತ್ತದ ಬೆಳೆ ಕೀಟ ನಿಯಂತ್ರಣ 


ಡಾ| ಪಿ ಶಿವರಾಮ ರೈ 





ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ಎಶ್ವವಿದ್ಯಾನಿಲಯ, ಜತಿಗಳೂರು 





ಪ್ರಕಟಣೆ 132 


ಬತ್ತದ ಬೆಳೆ ಕೀಟ ನಿಯಂತ್ರಣ 


ಡಾ| ಪಿ. ಶಿವರಾಮ ರೈ 
ಕೀಟಶಾಸ್ತ್ರದ ಪ್ರಾಧ್ಯಾಪಕರು 
ಕೃಷಿಕಾಲೇಜು, ಧಾರವಾಡ 





ಕನ್ನಡ ಅಧ್ಯಯನ ನಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಜೆಂಗಳೂರು-560 065 


ಬತ್ತದ ಬೆಳಿ ಕೀಟ ನಿಯಂತ್ರಣ (ಕೃಷಿ ವಿಶ್ವವಿದ್ಯಾನಿಲಯ, ಕನ್ನಡ ಅಧ್ಯಯನ 
ವಿಭಾಗದಿಂದ ಸಿದ್ಧ ಗೊಂಡು, ಸಂವಹನ ಸಮಿತಿ ಪ್ರಕಾಶಿತ) 


ಪ್ರಥಮ ಮುದ್ರಣ : 1984, ಪ್ರತಿಗಳು: 1000 


ಪುಟಿಗಳು : x55 


ಬೆಲೆ; ರೂ. 6-00 


( ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 


ಮುದ್ರಣ 
ಎಂ. ಸಿ. ಜಿ, ಪ್ರಿಂಟರ್ಸ್‌, 


ನಂ. 155, 8ನೇ ಮುಖ್ಯ ರಸ್ತ, 7ನೇ ಅತ್ಮರಸ್ತೆ 
ಚಾಮರಾಜಪೇಟೆ, ಬೆಂಗಳೂರು-560018 


ಕುಲಪತಿಗಳ ಹಾರೈಕೆ 


ಕನ್ನಡದೆಲ್ಲಿ ಕೃಷಿ ವಿಜ್ಞಾ ನ ಸಾಹಿತ್ಯದ ಎರಡನೆಯ ಘಟ್ಟದಲ್ಲಿ ನಾವಿಂದು 
ಇದ್ದೇವೆ, ಈಗಾಗಲೇ ನೂರಕ್ಕೆ ಮಿಕ್ಕಿ ಹೊತ್ತಿಗೆಗಳು ಪ್ರಕಟಗೊಂಡಿವೆ. ಹತ್ತಾರು 
ಎರಡನೆಯ ಮುದ್ರಣಗೊಳ್ಳುತ್ತಿವೆ. ಇದು ಈ ಗ್ರಂಥಗಳ ಉಪಯುಕ್ತಕೆ ಹಾಗೂ 
ಜನಮೆಚ್ಚಿಗೆಯ ದ್ಯೋತಕ. 


ಕೃಷಿ ವಿಜ್ಞಾ ನಗಳು ಹಲವಾರು. ಅವುಗಳ ವ್ಯಾಪ್ತಿ ಅಪಾರ, ಅವುಗಳ 
ಮಹೆತಿ ಹೆಚ್ಚಿನದು. ಅವುಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪಡೆದ ಜ್ಞಾನಸಂಪತ್ತು 
ಒಂದು ಮೇರು ಪರ್ವತ. ಅದರ ಪ್ರಯೋಜನ' ನಾಡಿಗರಿಗೆ ಹಾಗೂ ನಾಡಿಗೆ 
ಸಂಪೂರ್ಣವಾಗಿ ಆದಾಗ, ದೇಶದಲ್ಲಿ ಪುಸ್ಟಿ-ತುಪ್ಟಿ, ಭದ್ರೆತೆ-ಭವ್ಯತೆ, ಸುಖ-ಶಾಂತಿ 
ಗಳು ನೆಲೆಗೊಳ್ಳುತ್ತವೆ. ಈ ದಿಶೆಯಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಕೃಷಿಯ ಸಂದೇಶ 
ಹೆರಡಲನುವಾಗುವ ಪ್ರಯತ್ನಗಳು ದೇಶ ಸೇವೆಯ ಮಹೆಶ್‌ಕಾರ್ಯಗಳು. 


ಒಂದು ದೆಶಕದ ಹಿಂದೆ ಮೊಳೆತ ಪೈರು, ಇಂದು ಹುಲುಸಾಗಿ ಬೆಳೆದಿದೆ. ಈ 
ಕಾರ್ಯದ ಮುಖ್ಯ ಹೇತುವಾದ ಕನ್ನಡ ಮಾಧ್ಯಮ ನನಸಾಗಲು ಈ ಬೆಳೆ ಏತಕ್ಟೂ 
ಸಾಲದು. ವಿಜ್ಞಾ ನದ ಒಂದೊಂದು ಪ್ರಕಾರಗಳಲ್ಲಿ ನೂರು ನೂರು ಪುಸ್ತಕಗಳು 
ಪ್ರಕಟೆವಾಗಬೇಕು. ಆ ದಿನದ ಮೇಲೆ ಕಣ್ಣಿ ಟ್ರು ವ ಸಂಬಂಧಿಸಿದವರೆಲ್ಲರೂ ಉಶ್ಸಾಹ 
ದಿಂದ ಕಾರ್ಯ ಮುಂದುವರಿಸಬೇಕೆಂದು ಕನ ಸ ಕಳಕಳಿಯ ಹಾಕೈಕೆ, 


ಈಗೆ ಪ್ರಕಟವಾಗುತ್ತಿರುವ ಬತ್ತೆದ ಬೆಳಿ ಕೀಟ ನಿಯಂತ್ರಣ ಈ ದಿಕಿ 
ಯಲ್ಲಿಯ ಮತ್ತೊಂದು ಹೆಜ್ಜೆ. ಇದರ ಉಪಯೋಗವನ್ನು ಸಂಬಂಧೆಪಟ್ಟ ನರೆಲ್ಲ 
ಮಾಡಿಕೊಳ್ಳಬೇಕು. 


ಗಾಂಧಿ ಕೃಷಿ ವಿಜ್ಞಾ ಫೆ ಕೇಂದ್ರ, ನಾ. ಗು. ಹೇರೂರ 
ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು 
ಬೆಂಗಳೂರು-560 065 


ಸಂಪಾದಕರ ಮಾತು 


ಬಕ್ತ ಕರ್ನಾಟಕ ರಾಜ್ಯದ ಒಂದು ಮುಖ್ಯ ಆಹಾರ ಬೆಳೆ, ಇದನ್ನು 
ನೀರಾವರಿ ಅಶ್ರಯದಲ್ಲಿಯೂ ಮಳೆಯ ಬೆಳೆಯಾಗಿಯೂ ಬೆಳೆಯಲಾಗುತ್ತದೆ. ಈ 
ಬೆಳೆಯ ಇಳುವರಿ ಇತರ ಕೆಬವು ರಾಜ್ಯಗಳೊಡನೆ ತುಲನೆಮಾಡಿದಕೆ ನಮ್ಮ ರಾಜ್ಯ 
ದಲ್ಲಿ ಕಡಮೆಯಿದೆ. ಇದಕ್ಕೆ ಹಲವಾರು ಕಾರಣಗಳು. ಅವುಗಳಲ್ಲಿ ಈ ಬೆಳೆಗೆ 
ಬೀಳುವ ಕೇಟಿ ಹಾಗೂ ಅವುಗಳಿಂದಾಗುವ ಹಾನಿ ಪ್ರಮುಖವಾದುದು. ಈ 
ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣಗೊಳಿಸಿದಾಗ ಇಳುವರಿ ಹೆಚ್ಚೆ ಸಲು 
ಸಾಧ್ಯವಾಗುತ್ತದೆ. 


ಈ ಹೊತ್ತಿಗೆಯಲ್ಲಿ ಬತ್ತದ ಬೆಳೆಯಲ್ಲಿ ಶೀಟನಿಯಂತ್ರಣದ ಅವಶ್ಯಕತೆ, 
ಮಹತ್ವವನ್ನು ಪ್ರಾರಂಭದಲ್ಲಿ ವಿವರಿಸಿ, ನಂತರ ಈ ಬೆಳೆಗೆ ಬೀಳುವ ಮುಖ್ಯ ಕೀಟಗಳ 
ಹಾವಳಿ, ಸ್ವರೂಪ, ಕೀಟಗಳ ಜೀವನ ಚರಿತ್ರೆ ಹಾಗೂ ಹತೋಟಗಳ ಕ್ರಮಗಳನ್ನು 
ಕೊಟ್ಟು, ಕೊನೆಯಲ್ಲಿ ಈ ಬೆಳೆಗೆ ಬೀಳುವ ಕೆಲವು ಪ್ರಾಣಿ ಪೀಡೆಗಳ ಬಗೆಗೂ 
ಚರ್ಚಿಸಲಾಗಿದೆ. 


ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾಗಿರುವ ಡಾ| 
ಜಿ. ಕೆ. ವೀರೇಶ್‌ ಈ ಪುಸ್ತಕದ ಶಾಂತ್ರಿಕ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ವಿಭಾಗದ , 
ಸಂಶೋಧನಾ ಸಹಾಯಕರಾಗಿಕುವ ಶ್ರೀಮತಿ ಉಷಾಕಿರಣ್‌ ಈ ಪುಸ್ತಕದ ಸಂಪಾ 
ದನೆಯಲ್ಲಿ ಪಾಲುಗೊಂಡಿದ್ದಾ ಕೆ. ಕಲಾವಿದರಾದ ಶ್ರೀ ಕೆ, ವಿದ್ಯಾಧರಯ್ಯ ಚಿತ್ರಗಳನ್ನು 
ತಯಾರಿಸಿದ್ದಾರೆ. ಕರಡೋದುಗಾರರಾದ ಶ್ರೀ ಎಂ. ರಮೇಶ್‌ ಕರಡೋದಿದ್ದಾರೆ. 

ಫಿ 

ಕನ್ನಡ ಬೆರಳಚ್ಚುಗಾರರಾದ ಶ್ರೀ ಲಿ. ರ. ದೊಡ್ಡರಂಗಯ್ಯ ಅಚ್ಚಿಗೆ ಬೆರಳಚ್ಚು ಪ್ರತಿ 
ಸಿದ್ದ ಪಡಿಸಿದ್ದಾರೆ. ಇವರಿಗೆಲ್ಲ ಕೃತಜ್ಞತೆಗಳು. 
Mr ಐ ಳಿ ಗಾ 


ಈ ಪುಸ್ತಕವು ಬತ್ತ ಬೆಳೆಯುವ ರೈತರಿಗೆ, ಬತ್ತದ ವಿಷಯವನ್ನು ಬೋಧೆ 
ಮಾಡುವ ಅಧ್ಯಾಪಕರಿಗೆ, ಬತ್ತದ ಬಗ್ಗೆ ಪರಿಚಯ ಮಾಡಿಕೊಳ್ಳುವ ಕೃಷಿ ವಿದ್ಯಾರ್ಥಿ 
ಗಳಿಗೆ, ವಿಸ್ತರಣಾ ಕೆಲಸಗಾರರಿಗೆ, ಕೀಟಿನಾಶಕಟಳವರಿ ವಸ್ತು ತಯಾರಕರು ಹಾಗೂ 
ಹಂಚಿಕೆದಾರರು. ಹಾಗೂ ಇನ್ನಿತರ ಆಸಕ್ತರಿಗೆ ಉಪಯೋಗವಾಗುತ್ತದೆ. ಅವರೆಲ್ಲ 
ಇದರ ಪ್ರಯೋಜನ ಪಡೆಯುವರೆಂದು ಆಶಿಸಲಾಗಿದೆ. 


ಕನ್ನಡ ಅಧ್ಯಯನ ವಿಭಾಗ ವೀ. ಚ. ಹಿತ್ತಲಮನಿ 
ಗಾಂಧಿ ಕೃಷಿ ವಿಜ್ಞಾ ಫ ಕೇಂದ್ರ ಕನ್ನಡ ಪ್ರಾಧ್ಯಾಪಕರು ಹಾಗೂ 
ಬೆಂಗಳೂರು-560 065 ಕನ್ನಡ ಅಭಿವೃದ್ಧಿ ಸಮಿತಿ ಕಾರ್ಯದರ್ಶಿಗಳು 


ಲೇಖಕರ ಮಾತು 


ಅಧಿಕ ಇಳುವರಿ ಪಡೆಯುವುದರಲ್ಲಿ ಫಲವತ್ತಾದೆ ಭೂಮಿ, ನೀರು, ಉತ್ತಮ 
ಬೀಜ, ರಸಗೊಬ್ಬರಗಳ ಬಳಕೆ ಮೊದಲಾದವುಗಳಷ್ಟೇ ಪ್ರಾಮುಖ್ಯ ಪಾತ್ರವನ್ನು 
ಸಸ್ಯ ಸಂರಕ್ಷಣೆಯೂ ಹೊಂದಿರುತ್ತದೆ. ಕಳೆಗಳ ನಿಯಲತ್ರಣ, ರೋಗ ಮತ್ತು 
ಕೇಟಿಗಳ ಹಾವಳಿಯನ್ನು ತಡೆಗಟ್ಟಲು ಕಾಲಕ್ಕನುಗುಣವಾಗಿ ಬೆಳೆಯ ಯಾವುದಾದ 
ಕೊಂದು ಹಂತದಲ್ಲಿ ಸಸ್ಯಸಂರಕ್ಷಣಾ ಕಾರ್ಯವನ್ನು ಕೈಗೊಳ್ಳ ಬೇಕಾದ ಅವಶ 


ಕಿ 
. ಕತೆಯು ಪ್ರತಿಯೊಬ್ಬ ವ್ಯವಸಾಯಗಾರನಿಗೂ ಕಂಡು ಬರುತ್ತದೆ. 


ಬತ್ತ ನಮ್ಮ ರಾಜ್ಯದ ಪ್ರಮುಖ ಆಹಾರ ಬೆಳೆ, ಈ ಬೆಳೆಯಲ್ಲಿ ಸುಮಾರು 
800 ಕೇಟಿ ಜಾತಿಗಳು ಕಾಣಿಸಿಕೊಂಡ ದಾಖಲೆಗಳಿವೆ. ಸಸಿಗಳಿಂದ ಪ್ರಾರಂಭಿಸಿ 
ಬೆಳೆ ಕಟಾವು ಮಾಡುವ ಕನಕ ವಿವಿಧ ಜಾತಿಯ ಕೀಟಿಗಳು ಬತ್ತದ ಬೆಳೆಯಲ್ಲಿ ಕಾಣಿಸಿ 
ಕೊಳ್ಳುತ್ತನೆ. ಬೇರಿನಿಂದ ಪ್ರಾರಂಭಿಸಿ ಕಾಳಿನವರೆಗೆ ಸಸ್ಯದ ವಿವಿಧ ಭಾಗಗಳು 
ಕೀಟಗಳ ಹಾನಿಗೊಳಗಾಗುತ್ತವೆ. ಗಾತ್ರ, ಆಕಾರ, ಬಣ್ಣ ಮೊದಲಾದವುಗಳಷ್ಟೇ 
ವೈವಿಧ್ಯತೆಯು ಈ ಕೀಟಿಗಳ ಜೀವನ ಚರಿತ್ರೆ ಮತ್ತು ನಷ್ಟದ ಚಿಹ್ನೆಯಲ್ಲಿಯೂ 
ಕಂಡು ಬರುತ್ತದೆ. ಕೀಟ ಹತೋಟಿಯ ಕಾರ್ಯದಲ್ಲಿ ಕೀಟಗಳ ಪರಿಚಯವೂ 
ಪ್ರಾಮುಖ್ಯ ಪಾತ್ರವನ್ನು ವಹಿಸುವುದರಿಂದ ಸಸ್ಯ ಸಂರಕ್ಷಣಾ ಕಾರ್ಯವನ್ನು 
ಕೈಗೊಳ್ಳುವ ಪ್ರತಿಯೊಬ್ಬರೂ ಕೀಟಿಗಳನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು 
ಹೊಂದಿರುವುದು ಅವಶ್ಯಕ. 


ಈ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಬತ್ತದ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಾಣಿಸಿ 
ಕೊಳ್ಳುವ ಹಲವಾರು ಕೀಟಗಳ ಪರಿಚಯ ಹಾಗೂ ಹತೋಟ ಕ್ರಮಗಳನ್ನು ಚಿತ್ರ 
ಗಳ ಸಮೇಶ ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಬತ್ತದ ಬೆಳೆಯಲ್ಲಿ ಕೀಟಗಳನ್ನು 
ಹತಕೋಟಮಾಡಲು ಇದು ಉಪಯುಕ್ತವಾಗಬಹುದೆಂದು ನಂಬಲಾಗಿದೆ. 


ಈ ಪುಸ್ತಕವನ್ನು ಬರೆಯಲು ಎಲ್ಲ ವಿಧಗಳ್ಳಂದಲೂ ನನ್ನನ್ನು ಪ್ರೋತ್ಸಾಹಿಸಿದ 
ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾದ ವೀ. ಚ. ಹಿತ್ತಲಮನಿ 
ಯವರಿಗೆ ನನ್ನ್ನ ಕೃತಜ್ಞತೆಗಳು. 


ಕೃಷಿ ಕಾಲೇಜ ಹಿ. ಶಿವರಾಮ ರೈ 
ಧಾರವಾಡ 


ಅಧ್ಯಾಯ 1 
ಅಧ್ಯಾಯ 2 
ಅಧ್ಯಾಯ 3 


ಅನುಬಂಧ : 


ಪರಿವಿಡಿ 


ಕುಲಪತಿಗಳ ಹಾರೈಕೆ 
ಸಂಪಾಡಕರ ಮಾತು 

ಲೇಖಕರ ಮಾತು 

ಪರಿವಿಡಿ 

ಬತ್ತದ ಬೆಳೆಯಲ್ಲಿ ಕೀಟ ನಿಯೆಂತ್ರಣ ಕ್ರಮ 

ಬಕ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 
ಬತ್ತಕ್ತೆ ಬೀಳುವ ಕೆಲವು ಪ್ರಾಣಿ ಪೀಡೆಗಳು 


1. ಕೆಲವು ಕೀಟನಾಶಕಗಳಲ್ಲಿರುವ ಕೀಟನಾಶಕ 
ಅಂಶ ಮತ್ತು ಒಂಡು ಎಕರೆಗೆ ಒಮ್ಮೆ ಉಪ 
ಯೋಗಿಸಲು ಬೇಕಾದ ಕೀಟನಾಶಕ ವಸ್ತು 


2, ಕೆಲವು ಕೀಟನಾಶಕಗಳ ಹೆಸರುಗಳು 
3. ಕೆಲವು ಉಪಯುಕ್ತ ಕೋಷ್ಟಕಗಳು 


ಆಧಾರ ಗ್ರಂಥಗಳು 


ಪಾರಿಭಾಷಿಕ ಶಬ್ದಕೋಶ 


iti 


37 


42 
44 
46 


47 


48 


ಬತ್ತದ ಬೆಳೆ ಕೀಟ ನಿಯಂತ್ರಣ 


ಆಧ್ಯಾಯ 1 
ಬತ್ತದ ಬೆಳೆ ಕೀಟಗಳ ನಿಯಂತ್ರಣ ಕ್ರಮ 


ಬತ್ತ ನಮ್ಮ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆ. ರಾಜ್ಯದಲ್ಲಿ ಈ ಬೆಳೆ 
ಯನ್ನು ಸುಮಾರು 29ಲಕ್ಷ ಎಕರೆಗಳಲ್ಲಿ ಬೆಳೆಯಲಾಗುತ್ತಿದ್ದು ಇದರಿಂದ ಬರು 
ತಿರುವ ವಾರ್ಷಿಕ ಉತ್ಪನ್ನವು 20 ಲಕ್ಷ ಟನ್ನು ಗಳೆಂದು ಅಂಬಾಜುಮಾಡಲಾಗಿದೆ. 
ಸುಧಾರಿತ ತಳಿಗಳು, ಆಧುನಿಕ ಬೇಸಾಯ ಕ್ರಮಗಳು ಮತ್ತು ಸಸ್ಯ ಸಂರಕ್ಷಣಾ 
ಕಾರ್ಯಗಳಿಂದ ಇಳುವರಿಯನ್ನು ಹೆಚ್ಚಿಸುವ ಪ್ರಯತ್ನವು ಸತತವಾಗಿ ನಡೆಯುತ್ತಾ 
ಇಡೆ. ಕಳೆಗಳು, ರೋಗಗಳು ಮತ್ತು ಗೆ ಮುಕೀಔಗಳಲದಾಗಿ ಬತ್ತದ ಉತ್ಪತ್ತಿಯಲ್ಲಿ 
ನಷ್ಟವು ಸಂಭವಿಸು ತ್ತದೆ ಬತ್ತದ ಉತಾ 2ದನೆಯಲ್ಲಿ ಸ ಸಸ್ಯ ಸಂರಕ್ಷಣಾ ಕಾರ್ಯವು 
ಉತ್ಪಾದನಾ ಕಾರ್ಯದನ್ಟೇ ಅವಶ್ಯಕವಾದುದು. ನಮ ರಾಜ್ಯದಲ್ಲಿ ಹಲವಾರು 
ಜಾತಿಯ ಕೀಟಗಳು ಬತ್ತದ ಬೆಳೆಯನ್ನು ಬಾಧಿಸಿ ನನ್ನ ಪುಂಟುಮಾಹುತ್ತವೆ. ಒಟ್ಟು 
ಉತ್ಪತ್ತಿಯಲ್ಲಿ ಕ್ರಿಮಿಕೀಟಗಳಿಂದ ಶೇಕಡಾ 10ರಷ್ಟು ನಷ್ಟವಾಗಬಹುದೆಂದು 
ಅಂದಾಜುಮಾಡಲಾಗಿದೆ. 1973-75ರ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೀಟ 
ಹತೋಟಿ ಕಾರ್ಯಗಳನ್ನು ಸಂಪೂರ್ಣ ಕೈಗೊಂಡ ಮತ್ತು ಕೈಗೊಳ್ಳದ ಜಯ 
ತಳಿಯ ಬತ್ತದ ಪ್ರಾಯೋಗಿಕ ಹೊಲಗಳಲ್ಲಿ ಹೆಕ್ಟೇರು ಒಂದಕ್ಕೆ ಉತ್ಪತ್ತಿಯ 
ವ್ಯ ತ್ಯಾ ಸವು 1121 ೯ -ಗ್ರಾ. ಆಗಿತ್ತು (ಶೇಕಡಾ 19. 7). ಕಾಂಡ ಕೊರೆಯುವ 
ಕೀಟದ ಬಾಧೆಯಿಂದ ಇನ್ನೊಂದು ಹೊಲದಲ್ಲಿ ಹೆಕ್ಟೇರಿಗೆ 924 ಕಿ. ಗ್ರಾ. ಉತ್ಪ 
ಕ್ರ್ರಿಯು ಕಡಮೆಯಾದುದು ಕಂಡುಬಂದಿತು. ಮೇಲಿನ ಅಂಕಿಅಂಶಗಳು ಬತ್ತದ 
ವ್ಯವಸಾಯದಲ್ಲಿ ಕೀಟ ಹತೋಟಿಯ ಅವಶ್ಯಕತೆಯನ್ನು ಸಮರ್ಥಿಸುತ್ತವೆ. 


ಈ ಪುಸ್ತಕದಲ್ಲಿ ಬತ್ತದ ಬೆಳೆಗೆ ನಮ್ಮ ರಾಜ್ಯದಲ್ಲಿ ಹಾಫಿಮಾಡುವ 22 
ಜಾತಿಯ ಕೀಟಗಳ ಸೂಕ್ಷ್ಮ ಪರಿಚಯವನ್ನೂ ಕೈಗೊಳ್ಳಬೇಕಾದ ಹಕೋಟಿ ಕ್ರಮ 
ಗಳನ್ನೂ ಕೊಡಲಾಗಿದೆ. ಇವಲ್ಲದೆ ಕೀಟಗಳ ಗುಂಪಿಗೆ ಸೇರದ, ಆದರೆ ಬತ್ತದೆ ಬೆಳೆ 
ಯಲ್ಲಿ ಕಂಡುಬರುವ ನುತ, ಏಡಿ ಮತ್ತು ಇಲಿಗಳ ಪರಿಚಯ ಹಾಗೂ ಹತೋಟಿ 


ಕ್ರಮಗಳನ್ನೂ ಕೊಡಲಾಗಿದೆ. 


ಕೀಟನಾಶಕಗಳ ಉಪಯೋಗ 


ಕೀಟಿಗಳನಾಶಕ್ಕಾಗಿ ಉಪಯೋಗಿಸುವ ಎಲ್ಲ ಪೀಡೆನಾಶಕಗಳು ವಿಷವಸ್ತುಗಳು. 
ಇವುಗಳು ಮನುಷ್ಯರಿಗೂ ಸಾಕು ಪ್ರಾಣಿಗಳಿಗೂ ಸಹ ವಿಷಕಾರಿಯಾಗಿರುತ್ತವೆಂಬು 


2 


ಬತ್ತದ ಬೆಳೆ ಕೀಟ ನಿಯಂತ್ರಣ 


ದನ್ನು ಕೀಟಿನಾಶಕಗಳನ್ನು ಉಪಯೋಗಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಗಮನ 
ದಲ್ಲಿರಿಸಿಕೊಳ್ಳುವುದು ಅತಿ ಅವಶ್ಯಕ, ಕೀಟನಾಶಕ ವಸ್ತುಗಳು ದೇಹಕ್ಕೆ ಸಂಪರ್ಕ 
ವಾಗದಂತೆ, ಆಹಾರ ವಸ್ತುಗಳೊಂದಿಗೆ ಬೆರಕೆಯಾಗದಂತೆ ಮತ್ತು ಸಾಕುಪ್ರಾಣಿ 
ಗಳಿಗೆ ಅಪಾಯಕಾರಿಯಾಗದಂತೆ ಮುಂಜಾಗ್ರತೆ ವಹಿಸುವುದು ಸೂಕ್ತವಾಗಿದೆ. 
*ೇಟನಾಶಕಗಳ ಉಪಯೋಗದಲ್ಲಿ ಸಂಭವಿಸುವ ಅನಘಾತಗಳು ಅಜಾಗರೂಕತೆ 


ಯಿಂದಲೇ 


ಸಂಭವಿಸುವುದರಿಂದ ಕೇಟಿನಾಶಕಗಳ ಉಪಯೋಗದಲ್ಲಿ ಅನುಸರಿಸಬೇಕಾದ 


ಕೆಲವು ಎಚ್ಚರಿಕೆಗಳನ್ನು ಕೆಳಗೆ ಸೂಚಿಸಿದೆ: 


1. 


ಕೀಟನಾಶಕಗಳನ್ನು ಹಾಕಿರುವ ಡಬ್ಬದ ಮೇಲೆ ಅಥವಾ ಪೆಟ್ಟಿಗೆಯ ಒಳ 
ಗಡೆ ಆ ಕೀಟನಾಶಕವನ್ನು ಉಪಯೋಗಿಸುವಾಗ ಅನುಸರಿಸಬೇಕಾದ 
ಎಚ್ಚರಿಕೆಗಳನ್ನು ಕೊಟ್ಟಿರುತ್ತದೆ. ಇವುಗಳನ್ನು ಓದಿ, ತಿಳಿದು ಆದರಂತೆ 
ನಡೆಯುವುದು ಅವಶ್ಯಕ. 

ಉಪಯೋಗಿಸುವ ಮೊನಲು ಮತ್ತು ನೆಂಕರ ಕೀಟಿನಾಶಕ ಗಳ ಡಬ್ಬ ಗಳನ್ನು 
ಬೀಗಹಾಕಿ ಭನ್ರವಾಗಿಷಬೇಕು. ಆಹಾರ ವಸ್ತುಗಳನ್ನಿಡುವ ಸ್ಥಳಗಳಲ್ಲಿ, 
ಮಕ್ಕಳಿಗೆ ಮತ್ತು ಸಾಕು ಪ್ರಾಣಿಗಳಿಗೆ ಸಿಗುವಂತಹ ಕಡೆ ಇಡಬಾರದು. 


. ಕೀಟನಾಶಕಗಳನ್ನು ನೀರಿನಲ್ಲಿ ಬೆರಸುವಾಗ, ಹರಳುಗಳನ್ನು ಜೆಲ್ಲುವಾಗ 


ಅಥವಾ ಪುಡಿಯನ್ನು ಜೆಲ್ಲುವಾಗ ಬರಿ ಕೈಗಳನ್ನು ಉಪಯೋಗಿಸಬಾರದು. 
ಯಾವಾಗಲೂ ಕೈಗಳಿಗೆ ಕೈಚೇಲಗಳನ್ನು ಹಾಕಿಕೊಳ್ಳಬೇಕು. ವಿಷ 
ವಸ್ತುಗಳನ್ನು ತಿನೆಯಲು ಮರದ ಉದ್ದವಾದ ಹಿಡಿಯಿರುವ ಚಮಜೆ 
ಗಳನ್ನು ಉಪಯೋಗಿಸಬಹುದು, ದೇಹದ ಯಾವ ಭಾಗಕ್ಕೂ ಕಟಿ 
ನಾಶಕಗಳು ಸಂಪರ್ಕವಾಗದಂತೆ ಜಾಗರೂಕತೆಯಿಂದಿರಬೇಕು. 


. ಹೊಲಗಳಲ್ಲಿ ಕೀಟನಾಶಕಗಳನ್ನು ಉಪಯೋಗಿಸುವಾಗ ಗಾಳಿಯ ವಿರುದ್ಧ 


ದಿಕ್ಕಿಗೆ ಚಲಿಸಬಾರದು. ಬೀಡಿ, ಸಿಗರೇಟು, ವೀಳ್ಯದೆಲೆ ಅಥವಾ ಇತರೆ 
ಯಾವುದೇ ಆಹಾರ ಸೇವಿಸಬಾರದು. 


. ಕೀಟನಾಶಕ ಉಪಯೋಗಿಸಿದ ಹೊಲಗಳಲ್ಲಿ ದನಕರುಗಳನ್ನು ಮೇಯಲು 


ಬಿಡಬಾರದು. 


ಖಾಲಿ ಡಬ್ಬಗಳನ್ನು ಯಾವುದಕ್ಕೂ ಉಪಯೋಗಿಸಬಾರದು. ಇವುಗಳನ್ನು 
ಜಜ್ಜಿ ಮಣ್ಣಿನಲ್ಲಿ ಹೂತುಬಿಡುವುದು ಉತ್ತಮ. 


, ಕೇಬಿನಾಶಕಗಳ ಉಪಯೋಗದನಂತರ ಬಳಿ ಕೈಗಳನ್ನು ಬದಲಾಯಿಸಬೇಕು. 


ಕೂಡಲೇ ಸ್ನಾನ ಮಾಡುವುದು ಅವಶ್ಯಕ. 


ಬತ್ತದ ಬೆಳೆ ಕೀಟಗಳ ನಿಯಂತ್ರಣ ಕ್ರಮ 3 


ಸಿಂಪರಣೆಗೆ ಕೀಟನಾಶಕಗಳನ್ನು ತಯಾರಿಸುವಿಕೆ 


ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಬೇಕೆ ಬೇಕೆ ರೂಪಗಳಲ್ಲಿ ದೊರೆಯುತ್ತವೆ. 
ಇವು ಪುಡಿ, ಹರಳು, ನೆನೆಪುಡಿ, ನೊರೆ ವಸ್ತುಗಳು ಮತ್ತು ಧೂಪಗಳ ರೂಪದಲ್ಲಿ 
ಮಾರಾಟವಾಗುತ್ತವೆ. ಈ ಗುಂಪುಗಳಿಗೆ ಸೇರಿದ ಕೆಲವು ಕೀಟನಾಶಕಗಳ ಹೆಸರು 
ಗಳನ್ನು ಅನುಬಂಧ 1ರಲ್ಲಿ ಕೊಡಲಾಗಿದೆ; ಅವುಗಳಲ್ಲಿ ಸೇರಿರುವ ಕೀಟನಾಶಕದ ಅಂಶ 
ವನ್ನು ಸಹಾ ಸೂಚಿಸಲಾಗಿದೆ. ಪುಡಿ, ಹರಳು ಮತ್ತು, ಧೂಸಗಳನ್ನು ಉಪಯೋಗಿ 
ಸುವ ಮೊದಲು ಅವುಗಳಲ್ಲಿರುವ ಕೀಟನಾಶಕದ ಅಂಶವನ್ನು ಇಳಿಸಬೇಕಇದ ಅವಶ್ಯಕತೆ 
ಯಿರುವುದಿಲ್ಲ. ನಿಗದಿ ಮಾಡಿದ ಪ್ರಮಾಣದಲ್ಲಿ ಅವುಗಳನ್ನು ನೇರವಾಗಿ ಉಪ 
ಯೋಗಿಸಬಹುದು. ಆದರೆ ನೆನೆಪುಡಿ ಮತ್ತು ನೊರೆ ವಸ್ತುಗಳನ್ನು ನೀರಿನೊಡನೆ 
ಬೆರಸಿ ಅವುಗಳಲ್ಲಿರುವ ಸೇಟನಾಶಕಗಳ ಅಂಶವನ್ನು ಇಳಿಸಿಕೊಳ್ಳಬೇಕಾಗುತ್ತದೆ. 
ಗೊತ್ತುಪಡಿಸಿದ ಕೇಟಿನಾಶಕಗಳ ಅಂಶವುಳ್ಳ ಸಿಂಪರಣಾ ದ್ರಾವಣವನ್ನು ಶಯಾರಿಸಲು 
ಯಾವ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರಸಬೇಕೆಂಬುದನ್ನು ಕೋಷ್ಟಕ-1ರಲ್ಲಿ ಕೊಡ 
ಲಾಗಿಗ, ಈ ಕೋಷ್ಟಕದಲ್ಲಿ 18 ಲೀಟರ್‌ ನೀರಿನಲ್ಲಿ ಎಷ್ಟು ಕೀಟನಾಶಕವನ್ನು 
ಬೆರಸಬೇಕೆಂಬುದನ್ನು ತೋರಿಸಲಾಗಿದೆ. 


ಉದಾ: ಮಾರುಕಟ್ಟೆಯಿಂದ ತಂದೆ ಶೇಕಡಾ 25 ಆಂಶ ಕೀಟಿನಾಶಕವಿರುವ 
ಕ್ರೈನಾಲ್‌ಫಾಸನ್ನು ಗದ್ದೆಗೆ ಸಿಂಪರಿಸಬೇಕಾಗಿದೆ ಎಂದಿಟ್ಟುಕೊಳ್ಳೋಣ. ಈ ಕೀಟ 
ನಾಶಕವನ್ನು 0.05 ಪ್ರಮಾಣದಲ್ಲಿ ತಯಾರಿಸಿ ಸಿಂಪರಿಸಬೇಕೆಂದು ಸೂಚಿಸಲಾಗಿ 
ದ್ವಕೆ, 0.05 ಪ್ರಮಾಣದ ಕೀಟನಾಶಕವನ್ನು ತಯಾರಿಸಲು 18 ಲೀಟರ್‌ ನೀರಿನಲ್ಲಿ 
36 ಮಿ.ಲಿ. ಕ್ವಿನಾಲ್‌ಫಾಸನ್ನು ಬೆರಸಬೇಕಾಗುತ್ತದೆ. 


ನಿರ್ದಿಷ್ಟ ಪ್ರಮಾಣದ ಕೀಟತಾಶಕಗಳ ಸಿಂಪರಣಾ ದ್ರಾವಣವನ್ನು ತಯಾರಿ 
ಸಲು ಕೆಲವು ಸೂತ್ರಗಳನ್ನು ಕೂಡಾ ಉಪಯೋಗಿಸಬಹುದು. 


ಉದಾ: ಶೇಕಡಾ[್ಕಿ೦.05 ಪ್ರಮಾಣದ 100 ಲೀಟರ್‌ ಸಿಂಪರಣಾ ದ್ರಾವಣ 
ವನ್ನು ಶೇಕಡಾ 50 ಪ್ರಮಾಣದ ಮಿಥಾಯಿಲ್‌ ಪ್ಯಾರಥಯಾನಿನಿಂದ ತಯಾರಿಸ 
ಬೇಕಾಗಿದೆ. 100 ಲಿ. ನೀರಿಗೆ ಎಷ್ಟು ಪ್ಯಾರಥಯಾನ್‌ ಸೇರಿಸಬೇಕು? 
ತಯಾರಿಸಿದ ಮಿಶ್ರಣದಲ್ಲಿರ 


ಬೇಕಾದ ಕೀಟನಾಶಕದ ಅಂಶ _ ಸೇರಿಸಬೇಕಾದ 
ಕ್‌ ಕೀಟನಾಶಕ 


ತಯಾರಿಸಬೇಕಾದ ಸಿಂಪರಣಾ ದ್ರಾವಣ » 








ಮಾರುಕಟೆ ಕೈಯಿಂದ ತಂಡ ಕೀಟನಾಶಕದಲ್ಲಿರುವೃಕೀಟನಾಶಕದ ಅಂಶ 


100 ಲೀ. x 0.05 


=, ಸ, ತಾ 01 ಮಿ.ಲಿ. 
ರ್ಪ್‌ 0,1 ೮ 00 


4 ಬತ್ತದ ಬೆಳೆ ಕೀಟ ನಿಯಂತ ಶ್ರಣ 


ಅಂದರೆ, ಶೇಕಡಾ 50 ಪ್ರಮಾಣದ 100 ಮಿ.ಲಿ. ಮಿಥಾಯಿಲ್‌ ಪಾ ;ರಥಯಾನನ್ನು 
100 ಲಿ. ನೀರಿನಲ್ಲಿ 'ಜೆಸಿದರೆ 0.05 ಅಂಶ ಕೀಟನಾಶಕವಿರುವ ಸಿಂಪರಣಾ 


ದ್ರಾವಣವು ಸಿದ್ಧವಾಗುತ್ತದೆ. 
ಇದೇ ರೀತಿ ಕೀಟನಾ ಶಕಗಳನ್ನು ನೀರಿನೊಡನೆ ಬೆರಸಿ ಅದರಲ್ಲಿರುವ ಇಟ 
ನಾಶಕದ ಅಂಶ ಎಷ್ಟೆಂಬುದೆನ್ನು ಕಂಡುಹಿಡಿಯಬಹುದು. 


ಉದಾ: ಶೇಕಡಾ 100 ಪ್ರಮಾಣದೆ 1 ಮಿ.ಲಿ ಫಾಸ್ಟ್ರಾಮಿಡಾನ” ಕೀಟ 
ನಾಶಕವನ್ನು 1 ಲಿ. ನೀರಿನಲ್ಲಿ ಬೆರಸಿದರೆ ತಯಾರಿಸಿದ ಸಿಂಪರಣಾ ದ್ರಾವಣದಲ್ಲಿರುವ 
ಪಾಸ್ಫಾಮಿಡಾನಿನ ಅಂಶವೆಷ್ಟು? 





ಕೀಟನಾಶಕದಲ್ಲಿರುವ ಕೀಟನಾಶಕದ ಅಂಶ « ಸೇರಿಸಿದ ಕೀಟನಾಶಕ ಮಿಶ್ರಣದಲ್ಲಿರುವ 
ಉಪಯೋಗಿಸಿದ ನೀರು = ಕೀಟನಾಶಕದ ಅಂಶ 
100 X 1.00 1.1 
ಇ ಗಂಥಿ ದ್‌ ಸೌ 


ಅಂದರೆ ಶೇಕಡಾ 100 ಅಂಶ ಫಾಸ್ಟಾಮಿಡಾನನ್ನೊಳಗೊಂಡ 1 ಮಿ.ಲಿ. ಕೀಟ 
ನಾಶಕವನ್ನು 1 ಲಿ. (1000 ಮಿ.ಲಿ.) “ನೀರಿನೊಡನೆ. ಬೆರಸಿದರೆ ತಯಾರಿಸಿದ 
ಓಂಪರಣಾ ದ್ರಾ ವಣದಲ್ಲಿ 0.1 ಅಂಶ ಫಾ ಫಾಸ್ಟ್ರಾಮಿಡಾನ್‌ ಒಳಗೊಂಡಿರುತ್ತದೆ. 


ಯಾವ ಕೀಟನಾಶಕವನ್ನು ಯಾವ ಕೀಟಗಳಿಗೆ ಯಾವ ಅಂಶದಲ್ಲಿ ಉಪ 
ಯೋಗಿಸಿದರೆ ಉತ್ತಮ ಫಲಿತಾಂಶವು ದೊರೆಯುವುದೆಂಬ ವಿವರವು. ಕೀಟನಾಶಕ 
ಗಳೊಂದಿಗೆ ದೊರೆಯುತ್ತದೆ. ಕೆಲವು ಕೀಟನಾಶಗಳು ಒಂದಕ್ಕಿಂತ ಹೆಚ್ಚು ಕೀಟಗಳ 
ಮೇಲೆ ಪರಿಣಾಮಕಾರಿಯಾಗಿರುಶ್ತವೆ. ಸಿಂಪರಣಾ ದಾ ಪ ವಣದಲ್ಲಿರುವ ಕೀಟನಾಶಕದ 
ಅಂಶವು ಶಿಫಾರಸು ಮಾಡಿದ ಅಂಶಕ್ಕಿಂತ ಕಡನಿಯಾಗಿದ್ದರೆ ಕೀಟನಾಶಕದ ಸಿಂಪರ 
ಣೆಯು ಫಲಕಾರಿಯಾಗಲಾರದು. ಆದುದರಿಂದ ಕೀಟನಾಶಕಗಳ ತಯಾರಿಕೆಯಲ್ಲಿ 
ತಕ್ಕ ಜಾಗ್ರಶೆವಹಿಸಬೇಕಾಗುತ್ತದೆ. ಒಂದು ಹೆಕ್ಟೇರು ಪ್ರದೇಶಕ್ಕೆ ಸಿಂಪರಿಸಲು 
ಪ್ರತಿ ಬೆಳೆಗೆ ಉಪಯೋಗಿಸುವ ಸಿಂಪರಣಾ ಯಂತ ಶ್ರವನ್ನು ಅನುಸರಿಸಿ ನಿಗದಿ ಮಾಡಿ 
ದಷ್ಟು ಸಿಂಪರಣಾ ದಾ ್ರವಣವನ್ನು ಉಪಯೋಗಿಸದೇಕಾಗುತ್ತ ಜೆ. ಫೆ ರಿನ ಬೆಳವಣಿಗೆ 
ಯನ್ನನುಸರಿಸಿ ಒಂದು ಹೆಕ್ಕೆ ಕೀರು. ಬತ್ತದೆ ಗಡ್ಡಿ ಗೆ 500ರಿಂದ 800 ತೆ ದ್ರಾವಣವು 
ಜೀಕಾಗುತ್ತ. ಜೆ. 


ರಸಾಯನಿಕ 
ಪದಾರ್ಥದಳ್ಲಿರುವ 





ಬತ್ತದ ಬೆಳೆ ಕೀಟಗಳ ನಿಯಂತ್ರಣ ಕ್ರಮ 


5 


ಕೋಷ್ಟಕ 1. ಕೀಟಿನ:ಶಕಗೆಳೆನ್ನು ತಯಾರಿಸಲು ಉಸೆಯೋಗಿಸಬಹುದಾದ 
18 ಲಿ. ನೀರಿಕೊಡನೆ ಗ್ರಾ. ಅಥವಾ ಮಿ.ಲಿ.ಗಳಲ್ಲಿ ಬೆರಸಬೇಕಾದ 


ಕೀಟನಾಶಕದ 
ಅಂಶ ಶೇಕಡಾ 


20 9 
25 7 
30 6 
35 5 
40 85 
45 4 
50 4 


55 3 


6ನ 3 
70 3 
175 2 


80 2 


95 2 


100 2 


18 


14 


12 


10 


27 


22 


18 


15 


14 


12 


11 


10 


29 


24 


21 


18 


16 


14 


13 


12 


11 


10 


10 


ಹೀಟಿನಾಶಕದ ಪರಿಮಾಣ 


45 54 63 


36 


30 


26 


26 


23 


20 


18 


16 


15 


14 


13 


12 


11 


11 


10 


43 


38 


31 


27 


24 


22 


2೧ 


18 


17 


15 


14 


14 


13 


12 


11 


11 


50 


42 


36 


32 


28 


23 


21 


19 


18 


17 


18 


15 


14 


13 


13 


೬01 .02 ,03 ,04 .05 ,06 .07 .08 


72 


58 


48 


41 


36 


ಡಿ 


29 


26 


24 


22 


21 


19 


18 


17 


16 


15 


14 


09 0,1 0.2 


61 


65 


54 


£6 


41 


36 


32 


29 


27 


25 


23 


22 


20 


19 


18 


17 


16 


20 180 


72 144 


60 120 


51 103 


45 


40 


33 


30 


28 


26 


23 


21 


20 


19 


18 


90 


80 


72 


65 


60 


55 


51 


48 


45 


42 


40 


38 


36 


0.3 


108 
98 
90 
83 
77 
72 
೮8 
61 
60 
57 


54 


0.4 


360 


288 


240 


206 


180 


160 


144 


131 


103 


96 


90 


೬5 


80 


76 


72 


0.5 





450 
360 
300 
257 
228 
200 
180 
164 
154 
150 
129 
120 
113 
106 

95 

90 


90 


ಅಧ್ಯಾಯ 2 
ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 


ಬತ್ತಕ್ಕೆ ಹಲವಾರು ಕೀಟಗಳು ಬೀಳುತ್ತವೆ. ಅವುಗಳ ಸೂಕ್ಷ್ಮಪರಿಚಯ 
ಮತ್ತು ಹತೋಟಿ ಕ್ರಮಗಳನ್ನು ಮುಂದೆ ಕೊಡಲಾಗಿದೆ : 


1: ಕಾಂಡ ಕೊರೆಯುವ ಹುಳು 

ಟ್ರೈಪೋರೈಜ ಇನ್ನರ್ಟುಲಸ್‌ (Tryporoza Incertulus Walker) 

ಕಾಂಡ ಕೊರೆಯುವ ಹುಳು ಬತ್ತದ ಬೆಳೆಯನ್ನು ಹಾನಿಮಾಡುವ ಒಂದು 
ಪ್ರಾಮುಖ್ಯ ಕೀಟ, ಬಕ್ತ ಬೆಳೆಯುವ ಎಲ್ಲ ಜಿಲ್ಲೆಗಳಲ್ಲಿ ವರ್ಷದಾದ್ಯಂತ ಈ ಸೇಟಿದ 
ಹಾವಳಿಯು ಕಂಡುಬರುತ್ತದೆ. ಎಳೆಯ ಪೈರಿನಲ್ಲಿ ಮತ್ತು ನಾಡಮಾಡಿದೆ ಗದ್ದೆ 
ಗಳಲ್ಲಿ ಹುಳುಗಳು ಕಾಂಡವನು ೩ ಕೊರೆಯುವುದೆರಿಂದ ಮಧ್ಯದೆ ಸುಳಿಯು ಬಾಡಿ 
ಒಣಗಿಹೋಗುತ್ತದೆ. ಇದಕ್ಕೆ "ಸತ್ತ ಸುಳಿ” ಎಂದು ಕರೆಯುತ್ತಾರೆ. ತೆನೆ ಬರುವ 
ಸಮಯದಲ್ಲಿ ಹುಳುಗಳು ಕಾಂಡವನ್ನು ಕೊರೆದಾಗ ಸಸಿಗಳಿಂದ ಹೊರಬರುವ ತೆನೆ 
ಗಳಲ್ಲಿ ಕಾಳುಗಳು ತುಂಬಜಿ ಅವು ಬೆಳ್ಳಗೆ ಕಾಣಿಸಿಕೊಂಡು ಜಳ್ಳಾಗುತ್ತವೆ. ಈ ತೆನೆ 
ಗಳನ್ನು “ಬಿಳಿ ತೆನೆ' ಎಂದು ಕರೆಯುತ್ತಾರೆ. ಕೀಟದ ಬಾಥೆಯು ಗದ್ದೆಗಳಲ್ಲಿ ಕಾಣಿಸಿ 
ಕೊಂಡಾಗ ಎಲೆಗಳ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಕಂದು ಬಣ್ಣದ ರೋಮಗುಚ್ಛಗಳಿಂದೆ 
ಅವರಿಸಲ್ಪಟ್ಟ ಮೊಟಿ ಕೈಯ ಗುಂಪುಗಳನ್ನೂ ನೀರಿನಲ್ಲಿ ಸತ್ತುಬಿದ್ದು ತೇಲುತ್ತಿರುವ 
ಪತಂಗಗಳನ್ನೂ ಕಾಣಬಹುದು. 

ಹೆಣ್ಣು ಪತಂಗಗಳು ಹಳದಿ ಬಣ್ಣುವಿದ್ದು, ಹರಡಿದ ಕಿಕ್ಕೆಗಳ 
ಉದ್ದವು 22-30 ಮಿ.ಮಿ.ನಷಿ ದ್ದು » ಮುಂಭಾಗದ ಕಿಕ್ಕೆಗಳ ಮಧ್ಯಭಾಗದಲ್ಲಿ 
ಒಂದು ಕಪ್ಪು ಚುಕ್ಕೆಯಿರುತ್ತದೆ. ಹೊಟ್ಟಿ ಯ ತುದಿಯಲ್ಲಿ ಕಂದು ಬಣ್ಣದ ರೋಮ 
ಗಳ ಗುಂಪು ಕಂಡುಬರುತ್ತದೆ. ಗಂಡು ಪತಂಗಗಳಿಗಿಂತ ಚಿಕ್ಕದಾಗಿದ್ದು ರಿಕ್ಕೆಗಳ 
ಬಣ್ಣವು ನಸು ಕಂದಾಗಿರುತ್ತದೆ, ಪತಂಗಗಳು ಮೊಟ್ಟೆಗಳನ್ನು ಎಲೆಯ ಮೇಲ್ಭಾಗ 
ದೆಲ್ಲಿ ತುದಿಯಿಂದ ತುಸು ದೊರದಲ್ಲಿಟ್ಟು ಕೋಮಗಳಿಂದ ಮುಚ್ಚಿ ಬಿಡುತ್ತವೆ. ಕಾಂಡ 
ವನ್ನು ಸೀಳಿ ನೋಡಿದಲ್ಲಿ ಹಳದಿ ಬಣ್ಣದ ತಲೆ ಮತ್ತು ನಸು ಹಳದಿ ಬಣ್ಣದ ನುಣು 
ಪಾದ ದೇಹವುಳ್ಳ ಹುಳುಗಳು ಕಂಡುಬರುತ್ತವೆ. ಹಳದಿ ದೇಹವಿರುವ ಈ ಕೀಟ 
ಗಳನ್ನು ಬತ್ತದ "ಹಳದಿ ಕಾಂಡ ಕೊರೆಯುವ ಹುಳು' ಎಂದು ಕರೆಯಲಾಗುತ್ತದೆ. 


ಪಶಂಗಗಳು ರಾತ್ರಿ ಕಾಲದಲ್ಲಿ ಬೆಳಕಿಗೆ ಆಕರ್ಹಿಸಲ್ಪಡುತ್ತವೆ. ಜೂನ್‌, ಜುಲೈ 
ಮತ್ತು ನವೆಂಬರ್‌ ತಿಂಗಳುಗಳಲ್ಲಿ ಇವು ಅತ್ಯಧಿಕ ಸಂಖ್ಯೆಯಲ್ಲಿ ಬೆಳಕಿಗೆ ಬರುತ್ತವೆ, 


1 


ಬತ್ತೆಕ್ಕಿ ಬೀಳುವೆ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 7 


ಹತೋಟಿ : ಎಲೆಗಳ ಮೇಲೆ ಕಾಣಿಸಿಕೊಳ್ಳುವ ಮೊಟ್ಟೆ ಗಳ ಗುಂಪನ್ನು ಕಿತ್ತು 
ತೆಗೆದು ನಾಶಮಾಡಬೇಕು. 


2. ಕೊಳವೆ ನೊಣ 

[ಒರ್ಸಿಯೊಲಿಯಾ ಒರೈಜ ೧೯860118 Oryza Woodmason) 

ಕೊಳವೆ ನೊಣದ ಬಾಧೆಯು ಮೊದಲು ಕರಾವಳಿ ಪ್ರದೇಶದಲ್ಲಿ ಮಾತ್ರ ಕಾಣಿಸಿ 
ಕೊಳ್ಳುತ್ತಿದ್ದರೂ ಈಗ ಮಲೆನಾಡು ಜಿಲ್ಲೆಗಳಲ್ಲಿಯೂ ತುಮಕೂರು, ಹಾಸನ, 
ಮಂಡ್ಯ ಮೊದೆಲಾದ ಒಳನಾಡು ಪ್ರದೇಶಗಳಲ್ಲಿಯೂ ಕಂಡುಬರುತ್ತಿದೆ. ಈ ನೊಣದ 
ಮರಿಗಳು ಪೈರಿನ ಕಾಂಡದ ಕೆಳಭಾಗದಲ್ಲಿ ಕೊರೆಯುವುದರಿಂದ ಮಧ್ಯದ ಎಕರೆಯ 
ಒಂದು ಕೊಳವೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಬೆಳ್ಳಿ ಯಂತೆ ಹೊಳೆಯುವ ಈ 
ಕೊಳವೆಯಿಂದಾಗಿ ಈ ನೊಣವನ್ನು “ಕೊಳವೆ ನೊಣ' ಎಂದು ಕರೆಯುತ್ತಾರೆ. 
ಕೊಳವೆಗಳನ್ನು “ಆನೆಕೊಂಬು' ಎಂದು ಕರೆಯುವುದೂ ಉಂಟು. ಕೊಳವೆಗಳು 
ಕಾಣಿಸಿಕೊಂಡ ಸಸಿಗಳ ಬೆಳವಣಿಗೆ ಕಡಮೆಯಾಗುತ್ತದೆ; ಹೆಚ್ಚು ಕುಡಿಸಸಿಗಳು 
(ತೆಂಡೆಗಳು) ಕಾಣಿಸಿಕೊಂಡು, ಇವುಗಳಲ್ಲಿಯೂ ಕೊಳವೆಗಳು ಉಂಟಾಗುವುದರಿಂದ 
ತೆನೆಗಳು ಉತ್ಪತ್ತಿಯಾಗಿ ಬೆಳೆಯಲ್ಲಿ ನಷ್ಟವಾಗುತ್ತದೆ. 


ನಸುಗೆಂಪು ಬಣ್ಣಾದ ಈ ನೊಣಗಳು (ಚಿತ್ರ 1) ಆಾರದಲ್ಲಿ ಸೊಳ್ಳೆಯನ್ನು 
ಹೋಲುತ್ತನೆ. ದೇಹವು ಸಾಧಾರಣ 3.0-3.5 ಮಿ. ಮಿ.ಗಳಷ್ಟು ಉದ್ದವಿದ್ದು 
ಎರಡು ಜತೆ ಕಿಕ್ಕೆಗಳಲ್ಲಿ ಒಂದು ಜತೆ ಮಾತ್ರ ಸಂಪೂರ್ಣ ಬೆಳೆದಿರುತ್ತವೆ. ಕಾಲುಗಳು 
ಉದ್ದವಾಗಿರುತ್ತವೆ. ಕುಡಿಮಾಸೆಗಳು ಉದ್ದೆ ವಾಗಿದ್ದು ರೋಮದಿಂದ ಕೂಡಿರು 
ತನೆ... ಕೀಟದ ಹಾವಳಿಯಿದ್ದ ಗಡ್ಡೆಗಳಲ್ಲಿ ಸತ್ತು ಬಿದ್ದಿರುವ ನೊಣಗಳು ನೀರಿನಲ್ಲಿ 
ತೇಲುತ್ತಿರುವುದು ಕಂಡುಬರುತ್ತದೆ. ನೊಣಗಳು ಮೊಟ್ಟೆ ಗಳನ್ನು ಕಾಂಡದ ಸಮಾಪ 
ವಿರುವ ಗರಿಗಳಲ್ಲಿಡುತ್ತವೆ. ಮರಿಗಳು ಗರಿಗಳ ನಡುವೆ ಚಲಿಸಿ, ಕುಡಿಯನ್ನು 
ಪ್ರವೇಶಿಸಿ, ರಸವನ್ನು ಹೀರಿಕೊಂಡು ಬೆಳೆಯುತ್ತವೆ, ಉದ್ದವಾಗಿ ಕಾಣಿಸಿಕೊಳ್ಳುವ 
ಕೊಳವೆಗಳಿಂದ ನೊಣಗಳು ತುದಿಯಲ್ಲಿ ರಂಥ್ರಮಾಡಿ ಒಳಹೋಗಿರುತ್ತವೆ. ಸಣ್ಣ 
ಕೊಳವೆಗಳನ್ನು ಬುಡದಿಂದ ಕಿತ್ತು ಸೀಳಿನೋಡಿದರೆ ಸಾಧಾರಣ 3 ಮಿ.ಮಿ.ಗಳಷ್ಟು 
ಉದ್ದ ಮತ್ತು ನುಣುಪಾಗಿ ಒಂದು ತುದಿ ಮೊನಚಾಗಿರುವ, ಮಾಸಲು ಕೆಂಪು 
ಬಣ್ಣ ದ ನೊಣದ ಮರಿಗಳು ಕಂಡುಬರುತ್ತವೆ. 


ಹತಶೋಟ : ಕೀಟಕ್ಕೆ ನಿರೋಧ ಶಕ್ತಿಯನ್ನು ಹೊಂದಿರುವ ವಿಕ್ರಮ್‌, 
ಶಕ್ತಿ: ಫಲ್ಲುಣ್ಯ ಜಿ,ಯಂ.ಆರ್‌.-17 ತಳಿಗಳನ್ನು ಬೆಳೆಸಬೇಕು, 


ಚಿಗುರಿದ ಕೊಳವೆಗಳಲ್ಲಿ ಕೊಳವೆ ನೊಣವು ವಂಶಾಭಿವೃದ್ಧಿ ಯಾಗುವುದರಿಂದ 


8 ಬತ್ತದ ಬೆಳೆ ಕೀಟಗಳ ನಿಯಂತ್ರಣ 


ಕೊಳವೆಗಳನ್ನು ಕಿತ್ತು ಬಿಟ್ಟರೆ ಕೀಟಿದ ಹಾವಳಿಯು ಮುಂದಿನ ಬೆಳೆಯಲ್ಲಿ ಕಡಮೆ 
ಯಾಗುತ್ತದೆ. 


ಕೊಳವೆ ನೊಣದ ಬಾಥೆಯಿರುವ ಪ್ರದೇಶಗಳಲ್ಲಿ ಸಸಿಮಡಿಗಳನ್ನು ತಯಾರಿಸು 
ವಾಗ ಪ್ರತಿ 3 ಗಂಟಿಗಳಿಗೆ ಶೇಕಡಾ 10 ಪ್ರಮಾಣದ 750 ಗ್ರಾ. ಫೋರೇಟ್‌ 
ಅಥವಾ ಶೇಕಡಾ 3 ಪ್ರಮಾಣದ .125ಕಿಗ್ರಾ. ಕಾರ್ಬೊಫ್ಯರಾನ್‌ ಹರಳು 
ಗಳನ್ನು ಸೇರಿಸಿ, 'ಬೀಜಹಾಕಿದನಂತರ ನೀರು ಹಾಯಿಸಬೇಕು. 


ನಾಟಮಾಡಿದಾಗ 12-25 ದಿವಸಗಳಲ್ಲಿ ಹೆಕ್ಟೇರಿಗೆ 12.5 ಕಿ.ಗ್ರಾ. 
ಫೋರೇಟ್‌ ಅಥವಾ 18.75 ಕಿ.ಗ್ರಾ. ಕಾರ್ಬೊಫ್ಯರಾನ” ಅಥವಾ 30 ಕಿ.ಗ್ರಾ. 
ಕ್ವಿನಾಲ್‌ ಫಾಸ್‌ ಅಥವಾ 25 ಕಿಗ್ರಾ್‌ ಡೈಸಲ್ಕೊ ಡಾನ್‌” ಹರಳುಗಳನ್ನು ಚೆಲ್ಲ 
ಬೇಕು. 


ಕೀಟದ ಬಾಧೆ ಕಂಡುಬಂದಲ್ಲಿ 
ಮಾತ್ರ ನಾಟಿ ಮಾಡಿದ 25-30 
ದಿವಸಗಳಲ್ಲಿ ಮತ್ತೊಮ್ಮೆ ಮೇಲೆ 
ಸೂಚಿಸಿದ ಯಾವುದಾದಕೊಂದು ಹರ 
ಳನ್ನು ಉಪಯೋಗಿಸಬಹುದು. 


3. ಗರಿಸುತ್ತುವ ಹುಳು 


ನೆಫಲೊಕ್ರೋಸಿಸ್‌ ಮೆಡಿನೇಲಿಸ್‌ 
Nephalocrosis Medinalis 
Guanae) 









ತ್ರ 





# 
"0 2 


ಚಿತ್ತ 1. ಕೊಳವೆ ನೊಣ 


ಕರ್ನಾಟಕದೆಲ್ಲಿ ಇತ್ತೀಚೆಗೆ ಈ ಕೀಟಿದ ಹಾವಳಿಯು ಅಧಿಕವಾಗುತ್ತಾ ಬರು 
ತ್ತಿದೆ. ಬತ್ತ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿ ಮುಂಗಾರು ಮತ್ತು, ಬೇಸಿಗೆ ಬೆಳೆಗಳಲ್ಲಿ 
ಈ ಕೀಟದ ಬಾಧೆಯು ಕಾಣಿಸಿಕೊಳು ತ್ರ ಥೆ, ನಾಟ ಮಾಡಿದ ಪೈರಿಥಿಂದ ಪ್ರಾರಂ 
ಭಿಸಿ ಜೆಳೆ ಕೊಯಿಲಿಗೆ ಬರುವವರೆಗೆ ಈ ಕೀಟವು ಕಂಡುಬರುತ್ತದೆ. ಹುಳುಗಳ 
ಎರಡು ಅಥವಾ ಮೂರು ಎಲೆಗಳ ಅಂಚೆನ್ನು ರೇಷ್ಮೆದಾರದಿಂದ ಅಂಟಿಸಿ ಒಂದು 
ಗೂಡಿನಂಶಹ ರಚನೆಯನ್ನು ಮಾಡುತ್ತವೆ. ಎಲೆಗಳನ್ನು ಈ ರೀತಿ ಡೋಡಿಸುವುದೆ) 
ಶಿಂದ ಇದಕ್ಕೆ *ಗರಿಸುತ್ತುವ ಹುಳು' ಎಂದು ಕರೆದರೂ ಇವು ಗರಿಗಳನ್ನು ಸುರುಳಿ 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 9 


ಮಾಡುವುದಿಲ್ಲ. ಈ ಹುಳುಗಳು ಈ ಗೂಡಿನಂತಹ ರಚನೆಯ ಒಳಗಡೆಯಿದ್ದು 
ಎಲೆಯ ಹಸುರು ಪದಾರ್ಥವನ್ನು ಕೆರೆದು ತಿನ್ನುತ್ತವೆ. ಹುಳುಗಳು ತಿಂದ ಭಾಗವು 
ಮೊದಲು ಬಿಳಿಯಾಗಿ ನಂತರ ಒಣಗಿ ಕಂದು ಬಣ್ಣವನ್ನು ತಾಳುತ್ತದೆ. ಹುಳುಗಳು 
ಎಲೆಗಳನ್ನು ಆಕ್ರಮಿಸಿದಾಗ ಒಣಗಿದ ಎಟೆಗಳಿಂದಾಗಿ, ಪೈರು ಸುಟ್ಟುಹೋದಂತೆ 
ಕಂಡುಬರುತ್ತದೆ. 


ಪತಂಗಗಳ ರಿಕ್ಕೈಗಳು ಹೊಂಬಣ್ಣನಿದ್ದು (ಚಿತ್ರ 2) ಹರಡಿದ ರೆಕ್ಕೆಗಳ ಉದ್ದ 
ಸಾಧಾರಣ 2 ಸೆ.ಮಿ.ಗಳಸ್ವಿರುತ್ತದೆ. ಕೀಟದ ಹಾನಿಗೊಳಗಾದ ಪೈರನ್ನು ಸ್ವಲ್ಪ 
ಅಲುಗಾಡಿಸಿದಕೆ ಪತಂಗಗಳು ಸೈರಿನಿಂದ ಪೈರಿಗೆ ಹಾರಾಡುವುದನ್ನು ಕಾಣಬಹುದು. 
ರೆಕ್ಟೆಗಳಲ್ಲಿ ಮೇಲಿನಿಂದೆ ಕೆಳಕ್ಕೆ ಎರಡು ಕಪ್ಪ ಬಣ್ಣದ ಗೆರೆಗಳಿದ್ದು, ರೆಕ್ಕೈಗಳ ಅಂಚು 
ಕಡು ಕಂದು ಬಣ್ಣವಿರುತ್ತದೆ.  ಪತಂಗಗಳು ರಾತ್ರಿ ಬೆಳಕಿಗೆ ಆಕರ್ಷಿಸಲ್ಪಡು 
ತ್ತವೆ, ಎಲೆಯ ಸುರುಳಿಯ ಕಟ್ಟುಗಳನ್ನು ಬಿಡಿಸಿದಲ್ಲಿ ಹುಳುಗಳು ವೇಗವಾಗಿ 
ಚಲಿಸಿ ಕೆಳಸೈ ಬೀಳುತ್ತವೆ. ಹುಳುಗಳು ಸುಮಾರು 2.5 ಸೆ. ಮಿ. ಉದ್ದವಿದ್ದು, 
ಕಂದು ಬಣ್ಣದ ತಲೆ ಮತ್ತು ನಸು ಹಳದಿ ಮಿಶ್ರಿತ ಹಸುರು ಬಣ್ಣವಿರುತ್ತವೆ. ಪತಂಗ 
ಗಳು ಮೊಟ್ಟೆಗಳನ್ನು ಒಂದೊಂದಾಗಿ ಎಲೆಯ ಕೆಳಭಾಗದಲ್ಲಿಡುತ್ತವೆ. ಕೊ:ಶವೂ 
ಎಲೆಯ ಸುರುಳಿಯ ಒಳಗಡೆಯೇ ಕಂಡುಬರುತ್ತದೆ. 





ಚಿತ್ತ 2 : ಗದಿಸುತ್ತುವ ಹಳೆ 
ಹತೋಟಿ : ಸುರುಳಿ ಮಾಡಿದ ಎಲೆಗಳು ಗದ್ದೆ ಯಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡಾಗ 
ಹೆಕ್ಸೇರಿಗೆ 18.75 ಕಿ.ಗ್ರಾ. ಕಾರ್ಬೊಫ್ಯರಾನ್‌ ಹೆರಳನ್ನು ಚೆಲ್ಲಬೇಕು ಅಥನಾ 
ಕೆಳಗೆ ಕಾಣಿಸಿದ ಕೀಟನಾಶಕಗಳನ್ನು ಸಿಂಪರಿಸಬೇಕು : 
ಒಂದು ಲೀಟರ್‌ ನೀರಿಗೆ 2 ಮಿ.ಲಿ. ಕ್ವೈನಾಲ್‌ಫಾಸ್‌ ಅಥವಾ 1 ಮಿ.ಲಿ ಮಧೂ 
ಯಿಲ್‌ ಪ್ಯಾರಥಯಾನ್‌ ಅಥವಾ 0.5 ಮಿ.ಲಿ. ಫೆನಿಟ್ರೊಥಿಯಾನ್‌ ಬೆರಸಿದ ಮಿಶ್ರಣ 


10 ಬತ್ತದ ಬೆಳೆ ಕೀಟ ನಿಯಂತ್ರಣ 
4. ಕೊಳನೆ ಹುಳು 
(ನಿಂಘ್ಕೂಲ ಡಿಪಂಕ್ಚೇಲಿಸ್‌ ; Nymphuia depundctalis Guanae) 


ಜೌಗುಪ್ರದೇಶ ಮತ್ತು ಕಾಲುವೆಗಳಿರುವ ಪ್ರದೇಶಗಳಲ್ಲಿ ಈ ಕೀಟದ 
ಹಾವಳಿಯು ಅಧಿಕವಾಗಿರುತ್ತದೆ. ಹುಳುಗಳು ಎಲೆಗಳನ್ನು ಸಾಧಾರಣ 1.5 
ಸೆ.ಮಿ. ಉದ್ದದ ತುಂಡುಗಳಾಗಿ ಕತ್ತರಿಸಿ ಕೇಷ್ಮೆದಾರದಿಂದ ಸಣ್ಣ ಕೊಳವೆಯನ್ನು 
ರಚಿಸಿ ಅವುಗಳಲ್ಲಿ ವಾಸಿಸುತ್ತವೆ. ಈ ಗೂಡುಗಳ ರಚನೆಯಿಂದಾಗಿ ಇವಕ್ಕೆ “ಗೊಡು 
ಹುಳು' ಎಂಬ ಹೆಸರು ಬಂದಿದೆ. ಗೂಡಿನ ಒಳಗಡೆಯಿಂದ ಹುಳುಗಳು ತಲೆಯನ್ನು 
ಮಾತ್ರ ಹೊರಚಾಚಿ ಎಲೆಯ ಹಸುರು ಭಾಗವನ್ನು ಕೆರೆದು ತಿನ್ನುತ್ತವೆ. ಗೂಡು 
ಗಳು ಗಿಡಗಳಿಂದ ಕೀಷ್ಮೆದಾರದೊಂದಿಗೆ ನೇತಾಡಿಕೊಂಡಿರುವುದೂ ಉಂಟು. ನೀರಿನ 
ಮೇಲೆ ತೇಲುತ್ತಿರುವ ಗೂಡುಗಳನ್ನು ಕಾಣಬಹುದು. ಹುಳುಗಳು ಚಲಿಸುವಾಗ 
ಗೂಡಿನೊಂದಿಗೆ ಚಲಿಸುತ್ತವೆ, ಒಂದು ಗಿಡದಲ್ಲಿ ಹಲವಾರು ಗೂಡುಗಳನ್ನು ಕಾಣ 
ಬಹುದು, ಹುಳುಗಳು ತಿಂದ ಎಟೆಯ ಭಾಗವು ಏಣಿಯಾಕೃತಿಯ, ಬೆಳ್ಳಗಿನ ಸಾಲು 
ಗಳಂತೆ ಕಂಡುಬರುತ್ತದೆ. ಪೈರಿನ ತುದಿಗಳು ಬೆಳ್ಳಗಾಗಿ ಬಾಗಿಕೊಂಡಿರುತ್ತವೆ. 
ಹುಳುಗಳು ಬೆಳೆಯುತ್ತಾ ಹೋದಂತೆ ಗೂಡುಗಳನ್ನು ಬದೆಲಾಯಿಸುವುದಲ್ಲದೆ ಬೇಕೆ 
ಗಿಡಗಳಲ್ಲಿ ಚಲಿಸುವುದರಿಂದ ಎಲೆಗಳಿಗೆ ಹಾನಿಯಾಗಿ ಪೈರಿನ ಜೆಳವಣಿಗೆ ಕಡಮೆ 
ಯಾಗುತ್ತದೆ. 


ಪತಂಗಗಳು ಮಾಸಲು ಬಿಳಿ ಬಣ್ಣವಿದ್ದು, ಹರಡಿದ ಕೆಕ್ಕೆಗಳ ಉದ್ದ ಸಾಧಾರಣ 
1.5ಸೆ ಮಿ.ಗಳಷ್ಟಿರುತ್ತದೆ. ಬಿಳಿ ಕೆಕ್ಸೆಗಳ ಮೇಲೆ ಕಂದು ಮಿಶ್ರಿತ ಹಳದಿ 
ಬಣ್ಣದ ಗುರುತುಗಳಿರುತ್ತವೆ. ಪೈರಿನ ಮಧ್ಯೆ ಹಾರಾಡುವ ಪತಂಗಗಳನ್ನು, ನೀರಿನ 
ಮೇಲೆ ಸತ್ತು ಬಿದ್ದಿರುವ ಬಿಳಿ ಸತಂಗಗಳನ್ನು ಗದ್ದೆ ಗಳಲ್ಲಿ ಕಾಣಬಹುದು. ಹುಳು 
ಗಳು ಸಾಧಾರಣ 2 ಸೆ. ಮಿ, ಉದ ವಿದ್ದು ಗೂಡಿನ ಒಳಗಡೆಯೇ ಇರುತ್ತವೆ. 
ಇವುಗಳ ಬಣ್ಣ ಪಾರದರ್ಶಕ ಹಸುರು, ತಲೆಯ ಬಣ್ಣ ಕಿತ್ತಳೆ ಮಿಶ್ರಿತ ಕಂದು. ಇವು 
ಕೆವಿರುಗಳೆ ಮೂಲಕ ಉಸಿರಾಡುತ್ತವೆ. ನೀರಿನೊಳಗೂ ಕೆಲಕಾಲ ವಾಸಿಸಬಲ್ಲವು. 
ಹುಳುಗಳ ಡೇಹದ ಪಾರ್ಶ್ವಗಳಲ್ಲಿ ಸೂಕ್ಷ್ಮವಾದೆ ಬಿಳಿಯ ಶೆವಿರುಗಳನ್ನು ಕಂ ನಿ 
ಬಹುದು. ಹುಳುಗಳಿಗೆ ಉಸಿರಾಡಲು ಗೂಡಿನ ಸುತ್ತ ಯಾವಾಗಲೂ ಸ್ವಲ್ಪ ನೀರಿನ 
ಆಶ್ರಯ ಇದ್ದೇ ಇರುತ್ತದೆ. ಪತಂಗಗಳು ಮೊಟ್ಟೆ ಗಳನ್ನು ಎಳೆಯ ಎಲೆಯ ಮೇಶಿಡು 
ತ್ತವೆ. ಬೆಳೆದ ಹುಳುಗಳು ಗೂಡಿನೊಳಗಡೆಯೇ ಕೋಶಾವಸ್ಥೆಯನ್ನು ಸೇರುತ್ತವೆ. 


ಹತೋಟ ; ಗದ್ದೆಯ ಬದಿಯಲ್ಲಿರುವ ಕಳೆಗಳನ್ನು ನಾಶಮಾಡಿ ಆಶ್ರಯ 


ಸಸ್ಮಗಳಿಲದಂತೆ ಸ್ನಚ,ವಾಗಿಡಬೇಕು- 
ಕ್ರ ಜ್‌ ವಳ 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 11 


ಗದ್ದೆಯ ನೀರನ್ನು 2-3 ದಿವಸಗಳವರೆಗೆ ಸಂಪೂರ್ಣ ನಿಲ್ಲಿಸಿದೆಲ್ಲಿ ಹುಳುಗಳಿಗೆ 
ಉಸಿರಾಡಲು ಕಷ್ಟವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಳುಗವಿ ಸಾಯುತ್ತವೆ. ಬಿಸಿಲು 
ಅಧಿಕವಾಗಿದ್ದರೆ ಮಾತ, ಈ ಪ್ರಯೋಗವು ಫಲಕಾರಿಯಾಗಿರುತ ದೆ. 
ದ J [ಈ] pd) 


ಕೀಟದ ಹಾವಳಿ ಕಂಡುಬಂದಾಗ ಹೆಕ್ಟೆ "ರಿಗೆ 20 ಕಿ. ಗ್ರಾ. ಶೇಕಡಾ 10 
ಸತತ ಬಿ.ಎಚ”.ಸಿ. ಪುಡಿಯನ್ನು ಡನ್‌ ರಿನ Nksidined ಉಪಯೋಗಿಸ 
ಬೇಕು. ಒಂದು ಲೀಟರ್‌ ನೀರಿಗೆ 1 ಮಿ.ಲಿ. ಮಿಶ್ಸೈಲ್‌ ಪಾ ರಥಯಾನನ, 2 ಮಿ.ಲಿ. 
ಫೆಂತಿಯಾನ್‌" ಬೆರಸಿ ಸಿಂಪರಿಸಬೇಕು. 


5. ಮುಳ್ಳು ಚಿಪ್ಪಿನ ಹುಳು 
(ಡಿಕ್ಸಡಿಸ್ಪ ಅರ್ಮಿಜೆರ : Dicladispa armigera Olivier) 


ಮಲೆನಾಡು ಮತ್ತು ಕರಾವಳಿ 
ಪ್ರದೇಶಗಳಲ್ಲಿ ಈ ಕೀಟದ ಬಾಧೆ 
ಹೆಚ್ಚು. ಚಿಪ್ಪಿನ ಹುಳು ಮತ್ತು 
ಅವುಗಳ ಮರಿಗಳಿಂದ ಎಲೆಗಳಿಗೆ 
ಹಾನಿಯಾಗುತ್ತದೆ. ಚಿಪ್ಪಿನ ಹುಳು 
ಗಳು ಎಲೆಯ ಹಸುರು ಭಾಗವನ್ನು 
ತಿನ್ನುವುದರಿಂದ ಎಲೆಗಳ ಉದ್ದಕ್ಕೆ 
ಸಮಾನಾಂತರ ಬಿಳಿಯ ಗೆರೆಗಳು 
ಕಾಣಿಸಿಕೊಳ್ಳುತ್ತವೆ ... ಮರಿಗಳು 
ಎಲೆಗಳಲ್ಲಿ ಸುರಂಗಗಳನ್ನು ಮಾಡಿ 
ರುವುದರಿಂದ ಎಲೆಗಳು ಒಣಗಿ 
ಹೋಗುತ್ತವೆ. ಮರಿಗಳು ಎಲೆಯ 





ತುದಿಯಿಂದ ಕೆಳಮುಖವಾಗಿ 

ಗ್‌ ನ ಸುರಂಗಗಳನ್ನು ರಚಿಸುವುದರಿಂದ 

ಚಿತ್ರ 3 : ಮುಳ್ಳುಚಿಪ್ಪಿನ ಹುಳು ಎಳೆಯ ಎಲೆಗಳ ತುದಿಗಳಲ್ಲಿಯೇ 
1. ಕೆರೆದು ತಿಂದಿರುವ ಗರಿ 2, ಗ್ರಬ್‌ ಅಧಿಕ ಹಾನಿ ಕಂಡುಬರುತ್ತದೆ 


3, ಗ್ರಬ್‌ ಗರಿಗಳನ್ನು ಕೊರೆದಿರುವಿಕೆ 
4. ಗ್ರಬ್‌ ಗರಿಯೊಳಗೆ ಕೊರೆದಿರುವ ಸುರಂಗ 
5. ಕೋಶಗಳು 6. ವಯಸ್ಕ 


ಕೀಟದ ಹಾವಳಿ ಅಧಿಕವಾದಾಗ 
ಪೈರಿನ ತುದಿಯ ಎಲೆಗಳೆಲ್ಲ ಬೆಳ 
ಗಾಗಿ ಒಣಗಿಹೋಗುತ್ತವೆ. 


12 ಬತ್ತದ ಬೆಳೆ ಕೀಟ ನಿಯಂತ್ರಣ 


ಚಿಪ್ಪಿನ ಹುಳುಗಳು (ಚಿತ್ರ 3) ಹೊಳೆಯುವ ನೀಲಿ ಮಿಶ್ರಿತ ಕಪ್ಪು ಬಣ್ಣ 
ವಿದ್ದು 4 ರಿಂದ 5 ಸೆ.ಮಿ. ಉದ್ದವಿರುತ್ತವೆ. ಜೀಹೆದ ಮೇಣೆಲ್ಲಾ ಮುಳ್ಳಿನಂತಹ 
ರಚನೆಗಳಿರುವುದರಿಂದ ಇವುಗಳನ್ನು ಸುಲಭವಾಗಿ ಗುರುತಿಸಬಹುದು. ಪೈರಿನ 
ಮೇಲಿರುವ ಹುಳುಗಳನ್ನು ಮುಟ್ಟಿದರೆ ಹಾರಾಡಿ ಬೇಕೆ ಕಡೆ ಸೇರಿಕೊಳ್ಳುತ್ತವೆ. 
ಮರಿಗಳು ಎಲೆಗಳ ಮೇಲಿನ ಸುರಂಗದೊಳಗಿದ್ದು ಸಾಧಾರಣ 2-3 ಮಿ.ಮಿ. ಉದ್ದ 
ಏರುತ್ತವೆ. ಇವು ಚಪ್ಪಟಿಯಾಗಿದ್ದು ಕಂದು ಬಣ್ಣದ ತಲೆ ಮತ್ತು ಹಳದಿ ಬಣ್ಣದ 
ಜೇಹನನ್ನು ಹೊಂದಿರುತ್ತವೆ, ಹುಳುಗಳು ಮೊಟಿ ಗಳನ್ನು ಎಲೆಯ ತುದಿ ಭಾಗದ 
ಕೋಶದೊಳಗೆ ಇಡುತ್ತದೆ. ಕೋಶವು ಮರಿಗಳು ಮಾಡಿದ ಸುರಂಗದ ಒಳಗಡೆಯೇ 
ಇರುತ್ತದೆ, 


ಹತೋಟಿ ; ಸಸಿಮಡಿಗಳಲ್ಲಿಯೇ ಕೀಟವು ಕಾಣಿಸಿಕೊಂಡಾಗ, ನಾಟಿ 
ಮಾಡುವ ಮೊದಲು ಸಸಿಗಳ ಗರಿಯ ತುದಿಗಳನ್ನು ಸ್ವಲ್ಪ ಕತ್ತರಿಸಿ ತೆಗೆಯುವುದರಿಂದ 
ಎಲೆಯ ತುದಿಯಲ್ಲಿರುವ ಮೊಟ್ಟೆ ಕೈ ಮತ್ತು ಹುಳುಗಳನ್ನು ನಾಶ ಮಾಡಬಹುದು. 

ಗದ್ದೆಯ ಬದಿಗಳಲ್ಲಿ ಕಳೆಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ಗದ್ದೆಗಳಲ್ಲಿ 
ಕೀಟದ ಹಾವಳಿಯು ಕಂಡುಬಂದಾಗ ಒಂದು ಲೀಟರ” ನೀರಿಗೆ 2 ಮಿ.ಲಿ. ಕ್ವಿನಾಲ್‌ 
ಘಾಸಿ ಆಥವಾ 1 ಮಿ.ಲಿ. ಮಿಥಾಯಿಲ್‌ ಪ್ಯಾರಥಯಾನ” ಅಥವಾ 0,5 ಮಿ.ಲಿ. 
ಫಾಸ್ಟಾಮಿಡಾನ್‌ ಫೆನಿಟ್ರೋಥಿಯಾನ" ಅಥವಾ 3.5. ಮಿ.ಲಿ. ಕ್ಲೋರ್‌ಫೆನ್ವಿನ್‌ 
ಫಾಸ್‌ ಅಥವಾ 1 ಮಿ.ಲಿ. ಫೆಂತಿಯಾನನ್ನು ಬೆರೆಸಿ ಸಿಂಪರಿಸಬೇಕು. 


6. ನೀಲಿ ಜಿಪ್ಪಿನ ಹುಳು 

(ಜೆಪ್ಪಿಸ್ಟ ಪಿಗ್ಮಿಯಾ ; Leptispa pigmioea Bali) 

ಕರ್ನಾಟಕದ ಕರಾವಳಿ ಪ್ರದೇಶ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು 
ಜಿಲ್ಲೆಗಳಲ್ಲಿ ಈ ಕೀಟದ ಹಾವಳಿಯು ಹೆಚ್ಚಾಗಿ ಕಂಡುಬರುತ್ತದೆ ಮಳೆ ಅಧಿಕ 
ವಾದಾಗ ಈ ಕೀಟಿದ ಹಾವಳಿಯೂ ಅಧಿಕವಾಗುತ್ತದೆ. ಮುಳ್ಳು ಚಿಪ್ಪಿನ ಹುಳದ 
ಜೊತೆಗೆ ಈ ಕೇಟಿವೂ ಕಾಣಿಸಿಕೊಳ್ಳುತ್ತದೆ. ಚಿಪ್ಪಿನ ಹುಳುಗಳು ತಿಂದ ಭಾಗವು 
ಉನ್ನವಾದ ಬಿಳಿ ಗೆರೆಯಂತೆ ಗರಿಗಳ ಮೇಲೆ ಕಂಡುಬರುತ್ತದೆ. ಗೆರೆಗಳಿರುವ 
ಗರಿಗಳು ಕ್ರಮೇಣ ಒಣಗಿ ಹೋಗುತ್ತವೆ. 


ಚಿಪ್ಪಿನ ಹುಳುಗಳಿಗೆ (ಚಿತ್ರ 4) ನೀಲಿ ಬಣ್ಣದ, ಲೋಹದಿಂದ ಹೊಳೆಯುವ 
ನೀಳವಾದ ದೇಹವಿರುತ್ತದೆ ; ಉದ್ದ 5 ಮಿ.ಮಿ. ಗಳಷ್ಟು. ಮರಿಗಳು ಬಿಳಿಮಿಶ್ರಿತ 
ಕಂದು ಬಣ್ಣವಿದ್ದು ಎಲೆಗಳ ಮೇಲೆಯೇ] ಕಂಡುಬರುತ್ತವೆ. ಹೆಣ್ಣು ಕೀಟವು ಮೊಟ್ಟೆ ೈ 
ಗಳನ್ನು ಎಲೆಯ ಕೆಳಭಾಗದಲ್ಲಿಡುತ್ತದೆ. ಕೋಶಾವಸ್ಥೆಯೂ ಗರಿಗಳ ಮೇಲೆಯೇ 
ಕಂಡುಬರುತ್ತದೆ. 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 13 


ಹತೋಟ : ಸಸಿಮಡಿಗಳು ಕೀಟಿವು ಕಾಣಿಸಿಕೊಂಡಾಗ ನಾಟ 
ಮಾಡುವ ಮೊದಲು ಸಸಿಗಳೆ ತುದಿಗಳನು ಸ್ವಲ್ಪ ತುಂಡರಿಸುವುದರಿಂದ 
ಕೇಟಿಗಳನ್ನು ನಾಶಮಾಡಬಹುದು. ಕೇಟಿದ ಹಾವಳಿಯು ಕಾಣಿಸಿ 
ಕೊಂಡಾಗ ಒಂದು ಲೀಟರ್‌ ನೀರಿಗೆ 2 ಮಿ.ಲಿ. ಕ್ವಿನಾಲ್‌ಫಾಸ್‌ 
ಅಥವಾ 1 ಮಿ.ಲಿ. ಮಿಥಾಯಿಲ್‌ ಪ್ಯಾರಥಯಾನ್‌ ಅಥವಾ 0.5 
ಮಿ.ಲಿ. ಫೆನಿಟ್ರೋಧಿಯಾನ” ಅಥವಾ 1 ಮಿ.ಲಿ. ಫೆಂತಿಯಾನ” ಬೆರೆಸಿ 
ಸಿಂಪರಿಸಬೇಕು. 





ಚಿತ್ರ 4 : ನೀಲಿ ಚಿಪ್ಪಿನ ಹುಳು, 
ಹುಳುಗಳು ತಿಂದ ಎದೆ. ವೆ:ರಿಹುಳು, ಕೋಶ, ವಮಸ್ಕೆ 


7. ಕಂದು ಜಿಗಿಹುಳು 


(ನೀಲಪರ್ವತ ಲ್ಯೂಗೆನ್ಸ್‌ : [41180881817 116675 5181.) 

ಕಂದು ಜಗಿಹುಳದ ಹಾವಳಿಯು ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ 
ಜಿಲ್ಲೆಯಲ್ಲಿ ಮೊಟ್ಟಮೊದಲು ಕಾಣಿಸಿಕೊಂಡು ನಂತರ ಶಿವಮೊಗ್ಗ, 
ಹಾಸನ, ದಕ್ಷಿಣ ಕನ್ನಡ ಮತ್ತು ಚೆಕ್ಕಮಗಳೂರು ಜಿಲ್ಲೆಗಳಲ್ಲಿ ಹಲವು 
ಕಡೆಗಳಲ್ಲಿ ಕಂಡುಬಂದಿದೆ. ಜಿಗಿಹುಳುಗಳು ಮತ್ತು ಅಪ್ಪರೆಗಳು 
ಇಂಡವನ್ನು ನೀರಿನ ಮಟ್ಟಕ್ಕಿಂತ ಮೇಲ್ಭಾಗದಲ್ಲಿ ಅಧಿಕ ಸಂಖ್ಯೆಯಲ್ಲಿ 
ಆವರಿಸಿಕೊಂಡಿದ್ದು ರಸವನ್ನು ಹೀರುತ್ತವೆ. ಕೀಟಗಳ ಸಂಖ್ಯೆಯು 
ಅತ್ಯಧಿಕವಾದಾಗ ಇವು ಎಲೆಗಳ ಮೇಲೆಯೂ ಕಂಡುಬರುತ್ತವೆ. 
ಕೀಟದ ಹಾವಳಿಯಿದ್ದ ಗಡ್ಡೆ ಗಳಲ್ಲಿ ಪೈರಿನ ಬುಡವನ್ನು ಪರೀಕ್ಷಿಸಿದರೆ 
ಜಿಗಿಸುಳುಗಳು ರಸ ಹೀರುತ್ತಿರುವುದನ್ನು ಕಾಣಬಹುದು ಇವು ಬೆಳಕಿನಿಂದ ದೂರ 





14 ಬತ್ತದ ಬೆಳೆ ಕೀಟ ನಿಯಂತ್ರಣ 


2 


ರಿಯುುಪ್ರದರಿಂದ ಗಿಡವನ್ನು ಮುಟ್ಟದ ಕಡಲೇ ನಡದ ಹಿಂಬದಿಯ ಜಾಗಸ್ಸೈ 
ರಿಯುತ್ತವೆ. ಗಿಡಗಳನ್ನು ಸ್ವಲ್ಪ ಅಲುಗಾಡಿಸಿದರೆ ಅಪ್ಸರೆಗಳು ನೀರಿಗೆ ಜಿಗಿಯು 
ವೆ ಜಿಗಿಹುಳುಗಳು ಪೈರಿನ ರಸವನ್ನು ಹೀರುವುದರಿಂದ ಪೈರಿನ ಬೆಳವಣಿಗೆಯು 
ಕುಗ್ಗುತ್ತದೆ. ಎಲೆಗಳು ಅರಿಸಿನ ಬಣ್ಣ ತಾಳಿ ಕೊನೆಗೆ ಒಣಗಿಹೋಗುತ್ತವೆ. ಹುಳು 
ಗಳು ಸ್ರವಿಸುವ ಮಧುರ ದ್ರವದಿಂದಾಗಿ ಕಾಂಡದ ಮೇಲೆ ಶಿಲೀಂಧ್ರಗಳು ಬೆಳೆದು 
ಕಾಂಡವು ಕೊಳೆಯುವುದೂ ಉಂಟು. ಜಿಗಿಹುಳುಗಳಿಗೆ ರಸಹೀರುವ ಜಾಗಗಳಲ್ಲಿ 
ಸೈರು ಒಣಗಿಹೋಗಿ ಗದ್ದೆಯಲ್ಲಿ ಅಲ್ಲಲ್ಲಿ ಸುಟ್ಟುಹೋದಂತೆ ತೋರುವ ಸ್ಥಳಗಳು 
ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ "ಜಿಗಿಹುಳುವಿನ ಸುಡು' ಎಂದು ಕರೆಯುತ್ತಾರೆ. 


"ಗ್ರಾಸ್ಸಿ ಸೈಂಟ್‌? ಎಂಬ ನಂಜು ಕೋಗವೂ ಜಿಗಿಹುಳುಗಳಿಂದ ಹರಡುತ್ತದೆ. 


೧ ಕ್ಕಿ 





ಚಿತ್ರ, 5: ಕಂದು ಜಿಗಿಹುಳುಗಳು. ೩. ಹೆಣ್ಣು 0. ಗಂಡು 


ಜಗಿಹುಳುಗಳು (ಚಿತ್ರ 5) ಕಂದು ಬಣ್ಣ ವಿದ್ದು ಸಾಧಾರಣ 3 ಮಿ. ಮಿ. 
ಉಮ್ಮ ವಿರುತ್ತವೆ. ಕಣ್ಣುಗಳು ಕೆಂಗಂದು ಬಣ್ಣವಿರುತ್ತವೆ. ಕಾಂಡದಲ್ಲಿ ಗುಂಪು 
ಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಅಪ್ಸರೆಗಳು ಬಿಳಿ ಬಣ್ಣವಿದ್ದು ರೆಕ್ಕೆಗಳು ಬೆಳೆದಿರುವು 
ದಿಲ್ಲ. ಅಪ್ಸರೆಗಳು ಕಳಚಿದೆ ಬಿಳಿ-ಪೊರೆಯು ಕಾಂಡದ ಮೇಲೆ ಮತ್ತು ನೀರಿನಲ್ಲಿ 
ಕಾಣಿಸಿಕೊಳ್ಳುತ್ತ. ಜೆ. ಜಿಗಿಹುಳುಗಳು ಮೊಟ್ಟೆ ಗಳನ್ನು ಕಾಂಡದ ಕೋಶಗಳಲ್ಲಿ 
ಸಾಲುಗಳಲ್ಲಿಹುತ್ತವೆ. ಅಪ್ಪರೆಗಳು ನ ಸಲ ಪೊರೆ ಬಿಟ್ಟು ಸಂಪೂರ್ಣ ಬೆಳವಣಿಗೆ 
ಹೊಂದುತ್ತವೆ. 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 15 


ಹತೋಟಿ ; ಕಂಪು ಜಿಗಿಹುಳದ ಹಾವಳಿ ಮು ಒಂದು ವರ್ಷ ಕಂಡು ಬಂದ 
ಸ್ಥಳದಲ್ಲಿ ಇನ್ನೊಂದು ವರ್ಷ ಕಾಣಿಸಿಕೊಳ್ಳುವ ಸಂಭವವಿರುವುದರಿಂದ ನಾಟ 
ಮಾಡಿದ ನಂತರ ಪೈರಿನ ಬುಡವನ್ನು ಅಲ್ಲಲ್ಲಿ ಪರೀಕ್ಷಿಸಿ ಹುಳುಗಳ ಅಸ್ತಿತ್ವವನ್ನು 
ದೃಢಪಡಿಸಿಕೊಳ್ಳಬೇಕು. ಮೊದಲೇ ಕೀಟನಾಶಕಗಳನ್ನು ಉಪಯೋಗಿಸಿದರೆ ಇವು 
ಗಳನ್ನು ಸುಲಭವಾಗಿ ಹತೋಟಿಯಲ್ಲಿಡಬಹುದು. *ಕೇಟನಾಶಕಗಳ ಸಿಂಪರಣೆಯಿಂದ 
ಈ ಕೀಟದ ಹಲವಾರು ಸ್ವಾಭಾವಿಕ ಶತ್ರುಗಳೂ ನಾಶವಾಗುವುದರಿಂದ ಹರಳು 
ರೂಪದ ಅಥವಾ ಸಸ್ಯಾಂತರ್ಗತಚಲಿಸುವ ಕೀಟನಾಶಕಗಳನ್ನು ಉಪಯೋಗಗಿಸುವುದ 
ಉತ್ತಮ. ಪೈರಿನ ಬುಡದಲ್ಲಿ ಕಂದು ಜಿಗಿಹುಳುಗಳು ಕಂಡು ಬಂದಾಗ ಈ ಕೆ”ಗಿನ 
ಯಾವುದಾದರೊಂದು ಕೀಟನಾಶಕವನ್ನು ಸಿಂಪರಣಾ ಯಂತ್ರದಿಂದ ಪೈರಿನ ಬುಡದಲ್ಲಿ 
ಸಿಂಪರಿಸಬೇಕು. ಪೈರಿನ ಪೀಲೆ ಶೀಟನಾಶಕಗಳನ್ನು ಸಿಂಪರಿಸುವುದರಿಂದ ಹೆಚ್ಚಿನ 
ಪರಿಣಾಮ ದೊರೆಯುವುದಿಲ್ಲ. ಒಂದು ಲೀಟರ್‌ ನೀರಿಗೆ 2.0 ಗ್ರಾ. ಕಾರ್ಬರಿಲ್‌ 
ಪುಡಿ, 2 ಮಿ.ಲಿ. ಕ್ವಿನಾಲ್‌ಫಾಸ್‌, 3 ಮಿ.ಲಿ. ಮಿಥೈಲ್‌ ಪ್ಯಾರಥಯಾನ”, 
0.5 ಮಿ ನಿ. ಫೆನಟ್ರೋಥಿಯಾನ್‌, 1 ಮಿ.ಲಿ. ಫೆಂತಿಯಾನ್‌ ಬೆರೆಸಿ ಸಿಂಪರಿಸಬೇಕು. 
ಪೈರು ಬರೆದು ತೆನೆ ಬಿಟ್ಟಿ ಸಮಯದಲ್ಲಿ ನಂತರ ಸೈನ ಉದ್ದಕ್ಕೆ ಓಂಪಂಣೆ 
ಮಾಡುವುದು ಸುಲಭವಾಗುತ್ತದೆ. ಈ ಮುಂಡೆ ಹೇಳಿರುವ ಹರಳು ರೂಪದ ಕೀಟ 
ನಾಶಕಗಳನ್ನು ಉಪಯೋಗಿಸಬಹುದು : ಹೆಕ್ಟೇರಿಗೆ 12.58 ಕಿ.ಗ್ರಾ. ಫೋಶೇಟ್‌, 
18.0 *ೆ.ಗ್ರಾ. ಕಾರ್ಬೊಪ್ರ್ಯಲಾನ್‌, 30 ಕಗ ಕ್ವಿನಾಲ್‌ ಫಾಸ್‌, 25 ಕ.ಗ್ರಾ. 
ಡೈಸಲ್ಫಟಾನ್‌. 


ಸ್ರ. 


ಕಟಾವು ಮಾಡಲು ಇನ್ನೂ 90 ದಿನಗಳ ಅವಧಿಯಿದ್ದಕಿ ಜೈಸಲ್ಪಟಾನ” 
ಹರಳುಗಳನ್ನು ಮಾತ್ರ ಉಪಯೋಗಿಸಬೇಕು 


8. ಬತ್ತದ ಎಲೆಯ ಜಿಗಿಹುಳುಗೆಳು 
1. ಹಸುರು ಎಲೆ ಜಿಗಿಹುಳುಗಳು 
(ನೆಫೊತೆಟ್ಟಿಕ್ಸ್‌ ಇಂಪಿಕ್ಕೆಸೆಪ್ಸ್‌ ; Nephotettix 10010110605) 
2. ಆಂಕು ದೊಂಕು ಎಲೆ ಜಿಗಿಹುಳು 
(ಇನ ಜುಮಾ ಡಾರ್ಸೇಲಿಸ್‌ ; |nazuma dorsalis Matsuki) 


ಬತ್ತದ ಬೆಳೆಯ ಮೇಲೆ ಹಲವಾರು ಜಾತಿಯ ಜಿಗಿಹುಳುಗಳು ಕಂಡು ಬರುತ್ತವೆ. 
ಜಿಗಿಹುಳುಗಳು ಮತ್ತು ಅಪ್ಪಕೆಗಳು ಎಲೆಯ ರಸವನ್ನು ಹೀರುವುದರಿಂದ ಎಲೆಗಳ್ಳ 
ಹಳದಿ ಬಣ್ಣ ತಾಳಿ, ವಿಲಕ್ಷಣವಾದ ಕೆಂಪು ಗುರುತುಗಳು ಎಲೆಗಳ ತುದಿಗಳಲ್ಲಿ 


16 ಬತ್ತದ ಬೆಳೆ ಕೀಟ ನಿಯೆಂತ್ರಣ 


ಕಾಣಿಸಿಕೊಳ್ಳುತ್ತವೆ. ರಸ ಹೀರುವಿಕೆಯಿಂದಾಗಿ ಪೈರಿನ ಬೆಳವಣಿಗೆ ಕುಂಠಿತ 
ವಾಗುತ್ತದೆ. ಎಲೆಗಳು ಹಸುರು ಬಣ್ಣ ವನ್ನು ಕಳೆದುಕೊಂಡು ಪೈರು ಅಲ್ಲಲ್ಲಿ ಸುಟ್ಟು 
ಹೋದಂತೆ ಕಂಡು ಬರುತ್ತದೆ. ಈ ಸುಟ್ಟು ಹೋದ ಜಾಗಗಳನ್ನು "ಜಿಗಿಹುಳುವಿನ 
ಸುಡು ಎಂದು ಕರೆಯುತ್ತಾರೆ. ಎಲೆ ಜಿಗಿಹುಳುಗಳು ಪೈರಿನ ರಸವನ್ನು 
ಹೀರುವುದಲ್ಲದೆ ಎರಡು-ಮೂರು ವಿಧದೆ ನಂಜುರೋಗ ಹರಡುವುದಕ್ಕೂ ಕಾರಣ 
ವಾಗುತ್ತವೆ. “ತುಂಗೊ ತ್ರ, "ಕುಂಟಿ ರೋಗ', "ಹಳದಿ ಕುಂಟು ರೋಗ' ಮೊದಲಾದ 
ನಂಜು ರೋಗಗಳು ಬತ್ತದ ಎಲೆ ಜಿಗಿಹುಳುಗಳಿಂದ ಹರಡುತ್ತವೆ. ಮಳೆಬಿದ್ದ 
ದಿವಸಗಳಲ್ಲಿ ಇವು ಅಧಿಕ ಸಂಖ್ಯೆಯಲ್ಲಿ ಬೆಳಕಿಗೆ ಆಕರ್ಷಿತವಾಗುತ್ತವೆ. 


ಚಿತ್ರ 6: 
ಬತ್ತದ ಎಲೆ ಜಿಗಿಹುಳು 





ಹಸುರು ಜಿಗಿಹುಳುಗಳು (ಚಿತ್ರ 6) ಸಾಧಾರಣ 3-4 ಮಿ.ಮಿ ಗಳಷು 
ಉದ್ದವಿದ್ದು ಹಸುರು ಬಣ್ಣವಿರುತ್ತವೆ. ರೆಕ್ಕೆಗಳ ಮೇಲೆ ಕಪ್ಪು ಎ ಚುಕ್ಕೆಗಳಿರುತ್ತವೆ. 
ಅಂಕುಡೊಂಕು ಜಿಗಿಹುಳದ ವ:ುಂಭಾಗದ ಕಿಕ್ಕೆಗಳು ಬಿಳಿಯಾಗಿದ್ದು ರೆಕ್ಕೆಗಳ 
ಮೇಲೆ ಅಂಕು ಡೊಂಕಾದ ನಸು ಕಂದು ಬಣ್ಣದ ಗುರುತುಗಳಿರುತ್ತವೆ. ಈ ಜಿಗಿ 
ಹುಳುಗಳಲ್ಲದಿ ಹಲವು ಜಾತಿಯ ಇತರ ಜಿಗಿಹುಳುಗಳು ಬತ್ತದ ಪೈರಿನಲ್ಲಿ ಕಾಣಿಸಿ 
ಕೊಂಡರೂ ಇವು ಅಷ್ಟು ಪ್ರಾಮುಖ್ಯವಾದವಲ್ಲ. ಜಿಗಿಹುಳುಗಳು ಮೊಟ್ಟಿ ಗಳನ್ನು 


ಬತ್ತಕ್ಕೆ ಬೀಳುವೆ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 17 


ಎಲೆಯ ರಕ್ಷಾಕವಚದೊಳಗೆ ಸೇರಿಸುತ್ತವೆ. ಅಪ್ಸರೆಗಳು ಎಲೆಯ ರಸವನ್ನು ಹೀರಿ 
ಬೆಳೆಯುತ್ತವೆ. 


ಹತೋಟಿ : ಗದ್ದೆಯ ಬದಿಗಳಲ್ಲಿರುವ ಆಶ್ರಯ ಸಸ್ಯಗಳಾದ ಕಳೆಗಳನ್ನು 
ತೆಗೆದು ಶುಚಿಯಾಗಿ ಇಡಬೇಕು. ಜಗಿಹುಳುಗಳು ಎಲೆಗಳ ಮೇಲಿದ್ದು ಎಲೆಗಳು 
ಹಳದಿ ಬಣ್ಣ ತಾಳುತ್ತಿದ್ದರೆ ಮುಂದೆ ಕಾಣಿಸಿದ ಕೀಟನಾಶಕಗಳನ್ನು ಸಿ೦ಪರಿಸ 
ಬಹುದು: ಒಂದು ಲೀ. ನೀರಿಗೆ 2 ಮಿ. ಲಿ. ಕ್ವೈನಾಲ್‌ಫಾಸ್‌, 1.0 ಮಿಲಿ. 
ಮಿಧಾಯಿಲ್‌ ಪ್ಯಾರಥಯಾನ್‌, 1 ದಿಲಿ. ಫೆಂತಿಯಾನ್‌ ಬೆರೆಸಿದ ಮಿಶ್ರಣ. 


9. ತೆನೆ ಕತ್ತರಿಸುವ ಹುಳು 


ತೆನೆ *ತ್ತರಿಸುವ ಹುಳದ ಹಾವಳಿಯು ಕರ್ನಾಟಕದ ಶಿವಮೊಗ್ಗ, ದಕ್ಷಿಣ 
ಕನ್ನಡ, ಮಂಡ್ಯ, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಆಗಾಗ್ಗೆ ಕಂಡುಬರುತ್ತಿದೆ. 
ಮೊಟ್ಟೆಯಿಂದ ಹೊರಬಂದೆ ಕೂಡಲೇ ಈ ಹುಳುಗಳು ಎಲೆಯ ಹಸುರು ಭಾಗವನ್ನು 
ಕೆರೆದು ತಿನ್ನುತ್ತವೆ. ಹುಳುಗಳು ಬೆಳೆದಂತೆ ಎಲೆಯನ್ನು ಕತ್ತರಿಸಿ ಬದಿಯಿಂದ 
ತಿನ್ನುತ್ತವೆ. ಅಧಿಕ ಸಂಖ್ಯೆಯಲ್ಲಿದ್ದಾಗ ಇವು ಹೊಟ್ಟೆ ಬಾಕತನದಿಂದ ಗಿಡದ ಎಲ್ಲ 
ಎಲೆಗಳನ್ನೂ ತಿನ್ನುವುದುಂಟು. ತೆನೆ ಬಂದ ಬೆಳೆಯಲ್ಲಿ ಇವು ಗಿಡದ ಮೇಲೇರಿ 
ತೆನೆಗಳನ್ನು ಕತ್ತರಿಸಿ ಹಾಕುವುದರಿಂದ ಬೆಳೆಯಲ್ಲಿ ಬಹಳ ನಷ್ಟವಾಗುತ್ತದೆ. ಹಗಲು 
ಹೊತ್ತು ಈ ಹುಳುಗಳು ಪೈರಿನ ಬುಡದಲ್ಲಿ ಅವಿತುಕೊಂಡಿರುವುದರಿಂದ ಇವುಗಳನ್ನು 
ಕಂಡುಹಿಡಿಯುವುದು ಕಷ್ಟ. ರಾತ್ರಿಕಾಲದಲ್ಲಿಯೇ ಇವು ಚಟುವಟಿಕೆಯಿಂದಿರು 
ತ್ತವೆ. ತೆನೆಗಳನ್ನು ಕತ್ತರಿಸುವ ಸ್ವಭಾವದಿಂದಾಗಿ ಇವುಗಳನ್ನು "ತೆನೆ ಕತ್ತರಿಸುವ 
ಹುಳು' ಎಂದು ಕರೆದರೂ ಇವು ಪೈರಿನ ಎಲೆಗಳನ್ನೂ ಶಿ೦ದು ಹಾನಿಮಾಡುತ್ತವೆ. 


ಪತಂಗಗಳು (ಚಿತ್ರ 7) ಮಧ್ಯಮ ಗಾತ್ರದವಿದ್ದು ಒಣಹುಲ್ಲಿನ ಬಣ್ಣ 
ವಿರುತ್ತವೆ. ಇವು ಮೊಟ್ಟೆಗಳನ್ನು ಎಲೆಯ ರಕ್ಷಾಕವಚದ ಮೇಲೆ ಸಾಲುಗಳಲ್ಲಿಡು 
ತ್ತವೆ. ಬೆಳೆದ ಹುಳುಗಳು ದಪ್ಪವಾಗಿದ್ದು, ದೇಹವು ನುಣುಪಾಗಿರುತ್ತದೆ. ಕಂದು 
ಬಣ್ಣದ ತಲೆ ಮತ್ತು ಹಸುರು ಮಿಶ್ರಿತ ಕಂದು ಬಣ್ಣದ ದೇಹೆದ ಮೇಲೆ ಹೆಸುರು 
ಮತ್ತು ಬಿಳಿ ಬಣ್ಣದ ನೀಳವಾದ ಗೆರೆಗಳಿರುತ್ತವೆ. ಉದ್ದೆ ಸಾಧಾರಣ 3.5 ರಿಂದ 
4 ಸೆ.ಮಿ. ಕೋಶಾವಸ್ಥೆಯು ಗಿಡಗಳ ಮಧ್ಯೆ ಅಥವಾ ನೀರಿಲ್ಲದ ಸ್ಥಳಗಳಲ್ಲಿ ಮಣ್ಣಿನ 


18 


ಬತ್ತದ ಬೆಳೆ ಕೀಟ ನಿಯಂತ್ರಣ 





ಚಿತ್ರ 7 : 


ತೆನೆಕತ್ತರಿಸುವ ಹುಳುಗಳು, ಕೋಶ. ಪತಂಗ 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 19 


ಒಳಗಡೆ ಇರುತ್ತದೆ. ಹುಳುಗಳನ್ನು ಮುಟ್ಟಿದರೆ ಸುರುಳಿಯಾಗಿ ಕೆಳಗೆ ಬೀಳುತ್ತವೆ. 
ಇವು ಬೆಳಕನ್ನು ಇಚ್ಛೆ ಸುವುದಿಲ್ಲವಾದ್ದರಿಂದ ಇವುಗಳ ಚಟುವಟಿಕೆ ರಾತ್ರಿ ಕಾಲ 
ದಲ್ಲಿಯೇ ಇರುತ್ತದೆ. 


ಹತೋಟಿ : ಗದ್ದೆಯ ಅಂಚಿನಲ್ಲಿರುವ ಆಶ್ರಯ ಸಸ್ಯಗಳನ್ನು ನಾಕಮಾಡ 
ಬೇಕು, ಬಾತು ಕೋಳಿಗಳು ಹುಳುಗಳನ್ನು ಪೈರಿನ ಬುಡದಿಂದ ಕುಕ್ಕಿ ತಿನ್ನುವುದೆರಿಂದ 
ಹುಳುಗಳಿದ್ದೆ ಗದ್ದೆ ಗಳಲ್ಲಿ ಬಾತು ಕೋಳಿಗಳನ್ನು ಬಿಡುವುದು ಉತ್ತಮ. 


ಹುಳುಗಳು ಎಲೆಗಳನ್ನು ಕತ್ತರಿಸಿ ತಿನ್ನುವುದು ಕಂಡುಬಂದಾಗ ಒಂದು ಲೀ. 
ನೀರಿಗೆ ಶೇಕಡಾ 25 ಪ್ರಮಾಣದ 2 ಮಿ.ಲಿ. ಕ್ವಿನಾಲ್‌ಫಾಸ್‌ ಅಥವಾ ಕೇ. 50 
ಪ್ರಮಾಣದ 2 ಮಿ.ಲಿ. ಮಿಥಾಯಿಲ್‌ ಪ್ಯಾರಥಯಾನ್‌ ಅಥವಾ ಶೇಕಡಾ 100 
ಪ್ರಮಾಣದ 0.5 ಮಿ.ಲಿ. ಫೆನಿಟ್ರೋಥಿಯಾನ" ಅಥವಾ ಫೆಂತಿಯಾನನ್ನು ಬೆರಸಿ 
ಪೈರಿನ ಮೇಲೆ ಸಿಂಪರಿಸಬೇಕು. 


ಪೈರಿನಲ್ಲಿ ಸಂಪೂರ್ಣ ತೆಂಡೆಗಳು ಹೊಡೆದು ತೆನೆಗಳು ಕಾಣಿಸಿಕೊಂಡಾಗ 
ಕೀಟಿನಾಶಕಗಳ ಸಿಂಪರಣೆ ಕಷ್ಟ. ಈ ಸಮಯದಲ್ಲಿ ಹುಳಗುಳು ಪೈರಿನ ಬುಡದಲ್ಲಿ 
ರುವುದೆರಿಂದೆ ಕೀಟಿನಾಶಕಗಳ ಪುಡಿಯನ್ನು ಧೂಳಿಸುವುದು ಫಲಕಾರಿಯಾಗುತ್ತದೆ. 
ಶೇ. 5 ಪ್ರಮಾಣದ ಫೋಲಿತಿಯಾನ್‌, ಸೆವಿನ್‌, ಟ್ರ್ಯಿಕ್ಸೋರೋಫಾನ”, ಮೆಲಧ 
ಯಾನ" ಅಥವಾ ಶೇ. 2 ಪ್ರಮಾಣದೆ ಪ್ಯಾರಥಯಾನ" ಪುಡಿಯನ್ನು ಪೈರಿನ ಬುಡಕ್ಕೆ 
ಧೂಳಿಸುವ ಯಂತ್ರದಿಂದ ಉಪಯೋಗಿಸಬಹುದು. 


10. ಸೇನೆ ಹುಳು 


(ಸ್ಫೋಡೊಪ್ಪೆರ ಮಾರಿಷಿಯಾ ; Spodoptera ೧1801118 Basdwal) 


ಈ ಕೀಟದ ಹಾವಳಿಯು ಶಿವಮೊಗ್ಗ, ದಕ್ಷಿಣ ಕನ್ನಡ ಮುತ್ತು ಉತ್ತರ ಕನ್ನಡ 
ಜಿಲ್ಲೆ ಗಳಲ್ಲಿ ಕೆಲವು ವರ್ಷಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಒಮ್ಮೆಗೇ ಕಾಣಿಸಿಕೊಳ್ಳುವ 
ಈ ಕೀಟವು ಎಲ್ಲ ಪೈರನ್ನು ನಾಶಮಾಡುವುದುಂಟು. ಸಸಿಮಡಿಗಳಲ್ಲಿ ಕೀಟದ ಹಾವಳಿ 
ಅಧಿಕವಾಗಿದ್ದರೂ ನಾಟಿ ಮಾಡಿದ 6-7 ವಾರಗಳವಕೆಗೂ ಕೀಟದ ಹಾವಳಿಯಿರು 
ತ್ರಜಿ. ಜೌಗು ಪ್ರದೇಶಗಳಲ್ಲಿ ಕೀಟವು ಹೆಚ್ಚಾಗಿರುತ್ತದೆ. ಹುಳುಗಳು ಸಸಿಮಡಿಗ 


ಇಲ್ಲಿರುವ ಸಸಿಗಳ ಎಲೆಗಳನ್ನು ಬುಡದವರೆಗೆ ತಿ೦ದುಬಿಡುತ್ತವೆ, ಇವು ಒಂದು ಗದ್ದೆ 


20 ಬತ್ತದ ಬೆಳೆ ಕೀಟ ನಿಯಂತ್ರಣ 


ಯಿಂದ ಇನ್ನೊಂದು 'ಶ್ಬೆಗೆ ಗುಂಪಾಗಿ ಚಲಿಸುವುದರಿಂದ "ಸೇನೆ ಹುಳು' ಎಂದು 
ಕರೆಯುತ್ತಾರೆ ಸಾಮಾನ್ಯವಾಗಿ ಹುಳುಗಳು ರಾತ್ರಿ ಕಾಲದಲ್ಲಿಯೇ ಚಟುವಟಕೆ 
ಯಿಂದಿದ್ದು ಹಗಲು ಸಸಿಗಳ ಬುಡದಲ್ಲಿ ಮತ್ತು ಮಣ್ಣಿ ನೊಳಗೆ ಅವಿತುಕೊಂಡಿರುತ್ತವೆ. 


ಪತಂಗಗಳು (ಚಿತ್ರ 8) 
ಬಲಿಪ್ಟವಾಗಿದ್ದು ಹರಡಿದ ಕಿಕ್ಸೈ 
ಗಳ ಉದ್ದ ಸಾಧಾರಣ 3.4 
ಮಿ.ಮಿ. ಮುಂಭಾಗದ ಕೆಕ್ಸೈ 
ಗಳು ನರೆ ಕಂದು ಬಣ್ಣ ವಿದ್ದು 
ಅವುಗಳ ಮೇಲೆ ಹಲವು ಕಪ್ಪು ಟ್ರ 
ಗೆರೆಗಳೂ ಒಂದು ಕಪ್ಪು ಚುಕ್ಕೆ 
ಯೂ ಇರುತ್ತವೆ; ಹಿಂಭಾಗ 
ದಲ್ಲಿ ರೆಕ್ಕೆಗಳು ನಸು ಬಿಳಿ ಬಣ್ಣ 
ವಿರುತ್ತವೆ. ಹುಳುಗಳು ಸಾಧಾ 
ರಣ 4 ಸೆ.ಮಿ. ಉದ್ದವಿದ್ದು 
ಹಸುರುಮಿಶ್ರಿತ ಕಂದು ಬಣ್ಣ 
ವಿರುತ್ತವೆ. ದೇಹದ ಪಾರ್ಶ್ವ 
ಗಳಲ್ಲಿ ಮತ್ತು ಮೇಲ್ಭಾಗದಲ್ಲಿ 
ಉನ್ಹವಾಗಿ ಕಪ್ಪು ಮತ್ತು ಬಿಳಿ 

Ki k 3 ಬಣ್ಣದ ಗೆರೆಗಳಿರುತ್ತವೆ ಮುಟ್ಟಿ 
ಚಿತ್ರ 8 : ಸೇನೆ ಹುಳು ದರಿ ಸುರುಳಿಯಾಗಿ ಬಿದ್ದಿರು 

1. ಮೊಟ್ಟೆ 2. ಹುಳು 3. ಕೋಶ 4 ಪತಂಗ ತ್ರವೆ. ಪತಂಗಗಳು ಮೊಟ್ಟಿ 
ಗಳನ್ನು ಗುಂಪುಗಳಲ್ಲಿ ಎಲೆಯ ಕೆಳಭಾಗದಲ್ಲಿಡುತ್ತವೆ. ಕಡು ಕಂದು ಬಣ್ಣದ 
ಕೋಶವು ಮಣ್ಣಿನೊಳಗೆ ಇರುತ್ತದೆ. 





ಹತೋಟಿ ; ಕೀಟದ ಬಾಥೆಯಿರುವ ಗದ್ದೆಯ ಸುತ್ತಲೂ 30 ಸೆ.ಮಿ. ಅಗಲ 
ಮತ್ತು ಆಳವದ ಹೊಂಡವನ್ನು ರಚಿಸಿದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 
ಚಲಿಸುವ ಹುಳುಗಳ ಗುಂಪನ್ನು ಹೊಂಡದಲ್ಲಿ ಸೆಕೆ ಹಿಡಿಯಬಹುದು. ಅನಂತರ 
ಇವುಗಳನ್ನು ಕೀಟನಾಶಕಗಳನ್ನು ಉಪಯೋಗಿಸಿ ಸುಲಭವಾಗಿ ನಾಶಮಾಡಬಹುದು. 


ಬಾತುಕೋಳಿಗಳನ್ನು ಗದ್ದೆಗಳಲ್ಲಿ ಬಿಟ್ಟರೆ ಅವು ಹುಳುಗಳನ್ನು ತಿಂದು ನಾಶ 
ಮಾಡುತ್ತವೆ. ಸಸಿ ಮಡಿಗಳಲ್ಲಿ ಹುಳುಗಳು ಕಂಡು ಬಂದರೆ ಪಾತಿಗಳಲ್ಲಿ ನೀರು 
ನಿಲ್ಲಿಸಿ ಸಸಿಗಳ ಬುಡವು ಮುಳುಗುವಂತೆ ಮಾಡಿದರೆ ಹುಳುಗಳು ಗಿಡದ ಮೇಲೇರು 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳೆ ನಿಯಂತ್ರಣ 21 


ತ್ತವೆ. ಆಗೆ ಕೇಟಿನಾಶಕಗಳ ಉಪಯೋಗವು ಪರಿಣಾಮಕಾರಿಯಾಗುತ್ತದೆ. ಸಸಿ 
ಮಡಿಗಳಿಗೆ ಶೇ. 10ರ ಪ್ರಮಾಣದೆ ಬಿ.ಎಚ್‌.ಸಿ, ಪುಡಿಯನ್ನು ಧೂಳಿ ಸಬಹುದು. 
ಕೀಟಿದ ಹಾವಳಿಯು ಶಲೆದೋರಿದಾಗ ಮುಂಡೆ ಕಾಣಿಸಿದ ಕೀಟನಾಶಕಗಳನ್ನು 
ಸೂಚಿಸಿದ ಪ್ರಮಾಣದಲ್ಲಿ ಒಂದು ಲೀ. ನೀರಿಗೆ ಬೆರಸಿ ಸಿಂಪರಿಸಬಹುದು. ಕಾರ್ಬರಿಲ್‌ 
ನೆನೆಪುಡಿ 2.0 ಗ್ರಾ.; ಕ್ವಿನಾಲ್‌ಫಾಸ' 2.0 ಮಿ.ಲಿ.; ಮಿಥಾಯಿಲ್‌ ಪ್ಯಾರಥ 
ಯಾನ್‌ 1.0 ಮಿ.ಲಿ.; ಫೆನಿಟ್ರೊಥಿಯಾನ್‌ 0.5 ಮಿ.ಲಿ.; ಕ್ಲೋರ್‌ಫೆನವಿನ್‌ 
ಫಾಸ್‌ 3.5 ಮಿ.ಲಿ, ಫೆಂತಿಯಾನ್‌ 1,0 ಮಿ.ಲಿ. 


11. ಬತ್ತದ ಕೆನೆ ತಿಗಣೆ 
(ಲೆಪ್ಪೊಕೊರೀಸ ಅಕ್ಕೂಟ : [9೧೭೦೦೦೯198 acuta 7೧0/0) 
ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಬತ್ತದ ಬೆಳೆಗೆ 
ಈ ಕೀಟಿದಿಂದ ಬಹಳ ಇಷ್ಟವಾಗುತ್ತಿದೆ. ಅಪ್ಸರೆ ಮತ್ತು ಬೆಳೆದ ತಿಗಣೆಗಳು ಬೆಳೆ 
ಯುಕ್ತಿರುವ ಕಾಳಿನ ಹಾಲ 
ನ್ನು ಹೀರುವುದರಿಂದ ಕಾಳು 
ಗಳು ಶುಂಬದೆ ಜಳ್ಳಾಗು 
ತ್ತವೆ. ಬೇಸಿಗೆ ಬೆಳೆ ಮತ್ತು 
ಶೀಘ್ರವಾಗಿ ಕಟಾವಿಗೆ 
ಬರುವ ಗದ್ದೆಗಳಲ್ಲಿ ಇವುಗಳ 
ಹಾವಳಿ ಅಧಿಕ. ರಸ ಹೀರಿದೆ 
ಕಾಳುಗಳ ಮೇಲೆ ತಿಗಣೆಗಳು 
ಮಾಡಿದ ಸೂಕ್ಷ್ಮರಂಧ ವು 
ಕಂದು ಚುಕ್ಕೆಯಂತೆ ಕಂಡು 
ಬರುತ್ತದೆ. ಪೈ ರನ್ನು 
ಅಲುಗಾಡಿಸಿದರೆ ತೆನೆಯಿಂದ 
ತೆನೆಗೆ ಹಾರಾಡುವ ಶಿಗಣೆಗಳ 
ಗುಂಪು ಕಂಡುಬರುತ್ತದೆ. ಈ 
ತಿಗಣೆಗಳಿಗೆ ವಿಲಕ್ಷಣವಾದ 
ಕೆಟ್ಟ ವಾಸನೆಯಿರುವುದರಿಂದ 
ಹೊಲದಲ್ಲಿ ಇವುಗಳ ಅಸ್ತಿ 
ಚಿತ್ರ 9 : ಬತ್ತದ ತನೆ ತಿಗಣೆ ತ್ವದ ಅರಿವು ಸುಲಭವಾಗಿ 
ಆಗುತ್ತದೆ. ಕಾಳುಗಳಲ್ಲಿ ಹಾಲು ತುಂಬುವ ಮೊದಲು ಇವು ಸಸಿಗಳ ಮೇಲೆ ಮತ್ತು 
ಮೃದು ಭಾಗಗಳಿಂದ ರಸವನ್ನು ಹೀರುತ್ತವೆ. 





22 ಬತ್ತದ ಬೆಳೆ ಕೀಟ ನಿಯಂತ್ರಣ 


ತಿಗಣೆಗಳು (ಚಿತ್ರ 9) ಸಾಧಾರಣ 15 ಮಿ.ಮಿ. ಉದ್ದವಿರುತ್ತವೆ, ದೇಹವು 
ನೀಳವಾಗಿದ್ದು ಕಂದು ಮತ್ರ ಹಸುರು ಬಣ್ಣ ವಿರುತ್ತದೆ. ಕಾಲು ಮತ್ತು ಕುಡಿಮೀಸೆ 
ಳು ಣು wd 
ಗಳು ಉದ್ದವಾಗಿರುತ್ತವೆ. ಹೆಣ್ಣು ತಿಗಣೆಗಳು ಬೀಜದಂತಿರುವ ಕಂದುಬಣ್ಣದ 
ಮೊಟ್ಟೆಗಳನ್ನು ಎಲೆಯ ಮೇಲೆ ನಡುದಿಂಡಿನ ಸವಿತಾಪವಾಗಿ ಒಂದು ಆಥವಾ ಎರಡು 
ಸಾಲುಗಳಲ್ಲಿ ಇಡುತ್ತವೆ. ಅಪ್ಪರೆಗಳು ಹಸುರು ಬಣ್ಣವಿದ್ದು ಎಲೆ ಅಥವಾ ಕಾಳಿನ 
ರಸವನ್ನು ಹೀರಿ ಸಂಪೂರ್ಣ ಬೆಳೆದಾಗ ರಿಕ್ಕೈಗಳು ಕಾಣಿಸಿಕೊಳ್ಳುತ್ತವೆ 


ಹತೋಟಿ: ಆಶ್ರಯ ಸಸ್ಯಗಳಾದ ಕಳೆಗಳನ್ನು ಗದ್ದೆ ಯ ಪಕ್ಕದಿಂದ ಕಡಿದು 
ನಾಶಮಾಡಿ ಶುಚಿಯಾಗಿಟ್ಟುಕೊಳ್ಳಬೇಕು. ಕೆನೆಗಳಲ್ಲಿ ಕಿಗಣೆಗಳು ಕಾಣಿಸಿಕೊಂಡಾಗ 
ಶೇ. 5 ಪ್ರಮಾಣದ ಮಲಥಯಾನ್‌ ಪುಡಿಯನ್ನು ಹೆಕ್ಟೇರಿಗೆ 20 ಕಿ.ಗ್ರಾ. ಗಳಷ್ಟು 
ಧೂಳಿಸಬೇಕು. ಧೊಳಿಸುವ ಬದಲು ಶೇ. 50 ಪ್ರಮಾಣದ ಮಲಥೆಯಾನ" ದ್ರಾವಣ 
ವನ್ನು ಒಂದು ಲೀ. ನೀರಿಗೆ 2 ಮಿ.ಲಿ. ನಂತೆ ಬೆರೆಸಿ ಸಿಂಪರಣೆ ಮಾಡಬಹುದು. 


12. ಥ್ರಿಸ್ಸ್‌ 
(ಕ್ಲೋಯಿ ಥ್ರಿಪ್ಸ್‌ ಒರೈಜ ; Chloethrips oryzae Wiiliams} 


ಥ್ರಿಪ್ಸ್‌ ಕೀಟಗಳ ಹಾವಳಿಯು ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕಂಡುಬರುತ್ತದೆ. 
ಸಸಿಮಡಿಗಳಲ್ಲಿ ಮತ್ತು ನಾಟ ಮಾಡಿದ ಎಳೆಯ ಪೈರಿಗೆ ಮಾತ್ರ ಈ ಕೀಟದ ಹಾವಳಿ, 


ಬಿ ಈ 
ಹ ಗ 


ಹೆ 
nD 
ಬು 
ಬು 


sk 





0.0 0.4m 
ಚಿತ್ರ 10 : ಥ್ರಿಪ್ಸ್‌ 


[| 


ಅಧಿಕವಾಗಿರುತ್ತದೆ. ಅಪ್ಸರೆ ಮತ್ತು ಬೆಳೆದ ಕೀಟಗಳು ಎಳೆಯ ಎಲೆಗಳ ಹಸುರು 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 23 


ಭಾಗವನ್ನು ಕೆರೆದು ರಸವನ್ನು ಹೀರುವುದರಿಂದ ಮೊದಲು ಹಳದಿ ಬಣ್ಣದ ಗೆರೆಗಳು 
ಕಾಣಿಸಿಕೊಳ್ಳುತ್ತವೆ. ಗೆರೆಗಳು ಒಂದಕ್ಕೊಂದು ಸೇರಿಕೊಂಡಾಗ ಎಲೆಯ ತುದಿಯು 
ಹಳದಿ ಬಣ್ಣ ತಾಳುತ್ತದೆ. ಹಾನಿಗೊಳಗಾದ ಎಲೆಗಳು ಅಂಚಿನಿಂದ ಮಧ್ಯಭಾಗಕ್ಕೆ 
ಮಡಿಚಿಕೊಳ್ಳು ತ್ತವೆ. ಕ್ರಮೇಣ ಎಲೆ ತುದಿಯು ಒಣಗುತ್ತದೆ. ಮಳೆ ಕಡನು 
ಯಾಗಿ ಒಣ ಹವೆಯಿದ್ದಾಗ ಈ ಕೀಟದ ಹಾವಳಿ ಅಧಿಕವಾಗಿರುತ್ತವೆ. 


ಥ್ರಿಪ್ಸ್‌ ಕೀಟಗಳ (ಚಿತ್ರ 10) ಗಾತ್ರ ಚಿಕ್ಕದಾಗಿದ್ದು ಅವು ಸಾಧಾರಣ 1 
ಮಿ. ಮಿ. ಉದ್ದವಿರುತ್ತವೆ. ಇವುಗಳಿಗೆ ಕಡು ಕಂದು ಬಣ್ಣದ ನೀಳ ದೇಹವೂ 
ಗರಿಯನ್ನು ಹೋಲುವಂತಹ ರಿಕ್ಕೆಗಳೂ ಇರುತ್ತವೆ. ತುದಿ ಒಣಗಿರುವ ಎಲೆಗಳನ್ನು 
ಬಿಡಿಸಿರೋಡಿದರೆ ಮಾತ್ರ ಹರಿದಾಡುತ್ತಿರುವ ಹಲವಾರು ಕೀಟಗಳನ್ನು ಕಾಣಬಹುದು. 
ಅಪ್ಸಕೆಗಳಿಗೆ ರೆಕ್ಕೆಗಳಿರುವುದಿಲ್ಲ. ಥ್ರಿಪ್ಸ್‌ ಕೀಟಗಳು ಮೊಟ್ಟೆಗಳನ್ನು ಎಲೆಯ 
ಅಂಗಳಂಶಗಳೊಳಗೆ ಇಡುತ್ತವೆ. ಅಪ್ಸರೆಗಳು ರಸವನ್ನು ಹೀರಿ ಬೆಳೆಯುತ್ತವೆ. 


ಹಶೋಟಿ ; ಮಳೆ ಬಿದ್ದಾಗ ಥ್ರಿಪ್ಸ್‌ ಕೀಟಿಗಳ ಹಾವಳಿಯು ಸ್ವಾಭಾವಿಕ 
ವಾಗಿ ಕಡಮೆಯಾಗುತ್ತದೆ. ಸಸಿಮಡಿಗಳಲ್ಲಿ ಮತ್ತು ನಾಟಿಮಾಡಿದ ಗದ್ದೆಗಳಲ್ಲಿ ಎಳೆ 
ಫೈರಿನ ಎಲೆಯ ತುದಿಗಳು ಒಣಗಿಕೊಂಡಂತೆ ಕಂಡುಬಂದಾಗ ತೆಳೆಗಿನ ಕೀಟನಾಶಕ 
ಗಳನ್ನು ಸಿಂಪಡಿಸಬಹುದು : ಒಂದು ಲೀ. ನೀರಿಗೆ 2 ಮಿ. ಲಿ. ಕ್ವಿನಾಲ್‌ಫಾಸ'; 
2 ಮಿ.ಲಿ, ಮಿಥಾಯಿಲ್‌' ಪ್ಯಾರಧೆಯಾನಿ"; 0.5 ಮಿ.ಲಿ. ಫೆನಿಟ್ರೊಥಿಯಾನ್‌. 


13. ಹಿಟ್ಟು ತಿಗಣೆ 


(ರೈಪದ್ಸಿಯ ಒರೈಜಿ ; ೧1097518 oryzae Green) 

ಒಟ್ಟು ಕಿಗಣಿಯು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಅತಿಯಾಗಿ ಕಾಣಿಸಿ 
ಕೊಳ್ಳುತ್ತದೆ, ಅಪ್ಸರೆ ಮತ್ತು ಬೆಳೆದ ತಿಗಣೆಗಳು ಕಾಂಡದ ರಸವನ್ನು ಹೀರುವುದ 
ರಿಂದ ಪೈರಿನ ಬೆಳವಣಿಗೆ ಕುಗ್ಗುತ್ತದೆ; ಎಲೆಗಳು ಹಳದಿ ಬಣ್ಣ ತಾಳುತ್ತವೆ. ಅಧಿಕ 
ಹಾವಳಿಯಿದ್ದ ಪೈರಿನಲ್ಲಿ ತೆನೆಗಳೇ ಹೊರಬರುವುದಿಲ್ಲ. ಗದ್ದೆ ಯಲ್ಲಿ ಅಲ್ಲಲ್ಲಿ ಮೊಟಿಕಾಗಿ 
ಠೋಗಗ್ರಸ್ತವಾದಂತೆ ಬೆಳೆದಿರುವ ಪೈರಿನ ಗುಂಪುಗಳು ಕಂಡು ಬರುತ್ತವೆ. ತಿಗಣೆಗಳು 
ಧ್ಯ ಪೈರಿನ ಕಾಂಡ ಮತ್ತು ರಕ್ಷಾಕವಚಗಳ ಸಂದಿನಲ್ಲಿ ಗುಂಪುಗಳಲ್ಲಿ ಕಂಡುಬರುತ್ತವೆ. 


ಹಿಟ್ಟು ತಿಗಣೆಗಳ ದೇಹವು ದೀರ್ಥವೃತ್ತಾಕಾರವಿದ್ದು, ಮೃದು ಮತ್ತು ಕೆಂಪು 
ಮಿಶ್ರಿತ ಬಿಳಿ ಬಣ್ಣ ವಿರುತ್ತದೆ (ಚಿತ್ರ11).ದೇಹದ ಮೇಲೆ ಹಟ್ಟನಂತ ಬಿಳಿ ಹೊದಿಕೆ ಯ 
ಆವರಿಸಿಕೊಂಡಿರುವುದರಿಂದ ಇವುಗಳನ್ನು “ಹಿಟ್ಟು ತಿಗಣೆ' ಗಳೆಂದು ಕಕೆಯು 
ಶ್ತಾರೆ. ಇವುಗಳಿಗೆ ರೆಕ್ಕೆಗಳಿರುವುದಿಲ್ಲ. ತಿಗಣೆಗಳು ಮೊಟ್ಟೆಗಳನ್ನು ಕಾಂಡ ಮತ್ತ್ತು 


24 


ಬತ್ತದ ಬೆಳೆ ಕೀಟ ನಿಯಂತ್ರಣ 


ರಕ್ಷಾಕವಚಗಳ ಮೇಲೆ ಇಡುತ್ತವೆ. ಅಪ್ಸರೆಗಳ ಬಣ್ಣ ನಸು ಬಿಳಿ, ಆಪ್ಸರೆ ಕೆಲವು 
ಸಮಯ ಗಿಡದ ಮೇಲೆ ಹರಿದಾಡಿ ನಂತರ ಸಸಿಗಳ ರಸವನ್ನು ಹೀರಲು ಪ್ರಾರಂಭಿಸು 
ತ್ತದೆ. ಇವುಗಳು ರಸ ಹೀರಲು ಪ್ರಾರಂಭಿಸಿದ ನಂತರ ಚಲನೆ ಕಡಮೆ. ಗಿಡದ 
ಕೆಳಭಾಗದ ಎಲೆಗಳನ್ನು ಕಿತ್ತು ಕಾಂಡವನ್ನು ಪರೀಕ್ಷಿಸಿದರೆ ರಸ ಹೀರುತ್ತಿರುವ ಒಟ್ಟು 


ತಿಗಣೆಗಳ ಸಮೂಹವನು ಕೆ ಕಾಣಬಹುದು. 





ಚಿತ್ರ 11 ; ಹಿಟ್ಟು ತಿಗಣೆ 
ಕಾಂಡಕ್ಕೆ ಅಂಟಿಕೊಂಡಿರುವ ಹಿಟು ಹ 
ತಿಗಣೆಗಳ ಸಮೂಹ 2, ಹಿಟ್ಟು ತಿಗಣೆ 


ಹತೋಟಿ; ನಾಟ ಮಾಡಿದ 
ಪೈರನ್ನು ಆಕ್ರಮಿಸುವ ಮೊದಲು ಒಟ್ಟು 
ತಿಗಣೆಗಳು ಹುಲ್ಲುಗಳಲ್ಲಿ ಕಂಡುಬರುತ್ತವೆ. 
ಹುಲ್ಲುಗಳಲ್ಲಿ ತಿಗಣೆಗಳು ಕಂಡು ಬಂದರೆ 
ಮುಂಜಾಗ್ರತೆಯಾಗಿ ಹುಲ್ಲು ಗಿಡಗಳನ್ನು 
ಬುಡದಿಂದ ಕಿತ್ತು ಸುಟ್ಟು ನಾಶಮಾಡ 
ಬೇಕು. ತಿಗಣೆಗಳು ಕಂಡು ಬರುವ ಪ್ರದೇ 
ಶಗಳಲ್ಲಿ ಮುಂಜಾಗ್ರತೆಯಾಗಿ ಸಸಿಮಡಿ 
ಗಳಿಗೆ ಪ್ರಕಿ 3 ಗಂಟೆಗಳಿಗೆ ಶೇ. 10 
ಪ ಶ್ರೈಮಾಣದ 750 ಗ್ರಾ. ಫೋರೇಟ್‌ 
ಅಥವಾ ಶೇ. 3ರ ಪ್ರಮಾಣದ 1.25 ಕ. 
ಗ್ರಾ. ಕಾರ್ಬೊಫ್ಯರಾನ್‌ ಹರಳುಗಳನ್ನು 
ಚೆಲ್ಲಿ ನೀರು ಹಾಯಿಸಬೇಕು. 


ನಾಟ ಮಾಡಿದ 12-15 ದಿವಸಗಳಲ್ಲಿ 
ಹೆಕ್ಟೇರಿಗೆ ಶೇ. 5 ಪ್ರಮಾಣದ 18.೧ 
ಕಿ, ಗ್ರಾ. ಫೋರೇಟ್‌ ಅಥವಾ ಶೇ. 3 
ಪ್ರಮಾಣದ ಕಾರ್ಬೊಫ್ಯ್ಯರಾನ” ಆಥವಾ 
ಶೇ.5 ಪ್ರಮಾಣದ 30 ಕಿ.ಗ್ರಾ. ಕ್ವಿನಾಲ್‌ 
ಫಾಸ್‌ ಅಥವಾ ಡೈಸಲ್ಪಟಾನ್‌ ಹರಳು 
ಗಳನ್ನು ಜೆಲ್ಲಬಹುದು. 


ಹಿಟ್ಟು ತಿಗಣೆಗಳು ಪುನಃ ಕಾಣಿಸಿಕೊಂಡರೆ ಮೇಲೆ ಹೇಳಿದ ಕೀಟನಾಶಕಗಳನ್ನೇ 


ಇನ್ನೊ ಮ್ಮ ಉಪಯೋಗಿಸಬೇಕು. 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 





ಚಿತ್ರ 12 ; ಕೊಂಬಿನ ಹುಳು, ಮೊಟ್ಟೆ ಹುಳು, ಕೋಶ, ಚಿಟ್ಟೆ 


26 ಬತ್ತದ ಬೆಳೆ ಕೀಟ ನಿಯಂತ್ರಣ 


14. ಕೊಂಬಿನ ಹುಳು | 
(ಮೆಲನೈಟಿಸ್‌ ಇಸ್ಮೇನಿ ; Melanitis ismeni Kramer) 
ಕೊಂಬಿನ ಹುಳುಗಳು ನಾಟಿ ಮಾಡಿದ ಸ ರಿನ ತೆಂಡೆ ಹೊಡೆದ ನಂತರ ಹೆಚ್ಚಾಗಿ 
ಕಾಣಿಸಿಕೊಳ್ಳುತ್ತವೆ. ಬತ್ತ ಬೆಳೆಯುವ ಎಲ್ಲ ಪ ಪ್ರದೇಶಗಳಲ್ಲಿ ಈ ಕೀಟವನ್ನು 
ಬಹುದು. ಹುಳುಗಳು ಎಲೆಯನ್ನು ಅಂಚಿನಿಂದ ಕತ್ತರಿಸಿ ಕಿನ್ನುತ್ತ ವೆ. ಹು 
೦ದ ಎಲೆಗಳು ಅಲ್ಲಲ್ಲಿ ಅಂಕುಡೊಂತಾಗಿರುವುದನ ನ ಕಾಣಬಹುದು, 


ಈ ಕೀಟದ ಚಿಟ್ಟೆಗಳು ಕಂದು ಬಣ್ಣವಿದ್ದು ದೊಡ್ಡಗಾತ್ರ ಹೊಂದಿರುತ್ತವೆ 
(ಚಿತ್ರ 12). ಹೆರಡಿದೆ ಕಿಕ್ಕೆಗಳ ಉದ್ದೆ ಸಾಧಾರಣ 65 ಮಿ. ಮೀಟರ್‌. ಮುಂಭಾ 
ಗದ ರೆಕ್ಕೈಗಳಲ್ಲಿ ಕಣ್ಣಿನಂತಹ ಎರಡು ಕಪ್ಪು ಮಚ್ಚೆಗಳು, ಹಿಂಭಾಗದ ರಿಕ್ಕೈಗಳಲ್ಲಿ 
ಹಲವು ಚುಕ್ಕೆ ಗಳೂ ಕಂಡು ಬರುತ್ತವೆ. ನೆರಳಿದ್ದ ಸ್ಥಳಗಳಲ್ಲಿ ಹಾರಾಡುತ್ತಿರುವ 
ಹಲವು ಚಿಟ್ಟಿ ಗಳ ನ್ನ್ನು ನೋಡಬಹುದು. ಹುಳುಗಳು ಹಸುರು ಬಣ್ಣ ವಿದ್ದು ಸಾಧಾ 
ರಣ ೨5 ವ ಮಿ. "ಉದ್ದ ಇರುತ್ತವೆ. ಆಯತಾಕಾರದ ತಟಿಯ ಮೇಲೆ ಎರಡು 
ಶಕೊಂಬಿನಂತಹ ರಚನೆಗಳಿರುವುದರಿಂದ ಈ ಹುಳುಗಳನ್ನು "ಕೊಂಬಿನ ಹುಳು' ಎಂದು 
ಕರೆಯುತ್ತಾರೆ. ಚಟ್ಟಿಗಳು ಮೊಟ್ಟೈಗಳನ್ನು ಎಲೆಗಳ ಮೇಲೆ ಒಂದೊಂದಾಗಿ ಇಡುತ್ತವೆ. 
ಮೊಟ್ಟೈಗಳು ಬಿಳಿಯಾಗಿದ್ದು ಮಂಡಗಿರುತ್ತವೆ. ಕೋಶಗಳು ರೇಖೆ ಸ್ಮೈದಾರದಿಂದೆ 
ಎಲೆಗಳ ಮೇಲೆ ನೇತಾಡಿಕೊಂಡಿರುತ್ತವೆ. 


ಹತೋಜ ; ದಪ್ಪ ಗಾತ್ರದ ಈ ಹುಳುಗಳನ್ನು ಕೈಯಿಂದ ಹಿಡಿದು ತೆಗೆದು 
ನಾಶಮಾಡಬಹುದು. ಹುಳುಗಳ ಹಾವಳಿಯು ಅಧಿಕವಿದ್ದರೆ ಒಂದು ಲೀಟರ್‌ ನೀರಿಗೆ 
2 ಮಿ. ಲಿ. ಕೈನಾಲ್‌ಫಾಸ್‌ ಅಥವಾ 0.5 ಮಿ.ಲಿ. ಫೆನಿಟ್ಟೊಥಿಯಾನ” ಬೆರಸಿ 
ಸಿಂಪರಿಸಬೇಕು. 


15. ಬತ್ತದ ಜಿಗಿ ಚಿಟ್ಟೆ 

(ಪೆಲೋಪಿಡಾನ್‌ ಮತಾಯಸ್‌ ; 7691001685 mathias Fabricius) 

ಈ ಕೀಟವು ಬತ್ತ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿಯೂ ಸಾಮಾನ್ಯವಾಗಿ 
ಕಂಡು ಬರುತ್ತದೆ. ಹುಳುಗಳು ಎಲೆಗಳನ್ನು ತಂದು ನಾಶಮಾಡುತ್ತವೆ. ನಾಟಿ 
ಮಾಡಿದ ಗದ್ದೆಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಹುಳುಗಳು ಎಲೆಗಳನ್ನು 
ನಡುದಿಂಡಿನ ಕಡೆಗೆ ತಿನ್ನುತ್ತಾ ಹೋಗುತ್ತವೆ. ನಡುದಿಂಡುಗಳನ್ನು ತಿನ್ನುವುದು 
ವಿರಳ. ಹೆಚ್ಚಾಗಿ ಇವು ಎಲೆಯ ಅಂಚುಗಳನ್ನು ಕೇಸ್ಮೆದಾರದಿಂದ ಜೋಡಿಸಿ, ಕೊಳ 
ವೆಯನ್ನು ರಚಿಸಿ ಕೊಳವೆಯೊಳಗೆ ಕಾಣಿಸಿಕೊಳ್ಳುತ್ತವೆ. ಕೇಲವು ಸಲ ಎಲೆಯ 
ತುದಿಯನ್ನು ಮಡಟಿ ಕೊಳವೆಯನ್ನು ರಚಿಸುವುದೂ ಉಂಟು. 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 27 


ಚಿಟ್ಟೆಗಳು ಕಂದು ಬಣ್ಣ ವಿದ್ದು ಹರಡಿದ ಕೆಕ್ಕೆಗಳ ಉದ್ದ ಸಾಧಾರಣ 40 ಮಿ. 
ಮಿ. (ಚಿತ್ರ 13). ರೆಕ್ಕೆಗಳ ಮೇಲೆ ಬಿಳಿಯ ಚುಕೈಗಳಿರುಪ್ತವೆ. ಕುಡಿ 
ಮಾಸೆಯ ತುದಿಯು ಬಾಗಿರುತ್ತದೆ. ಇವು ವೇಗವಾಗಿ ಒಂದು ಕಡೆಯಿಂದ 
ಇನ್ನೊಂದು ಕಡೆಗೆ ಚಲಿಸುವುದರಿಂದ ಇವಕ್ಕೆ “ಜಿಗಿ ಚಟ್ಟಿ' ಎಂದು ಕರೆಯುತ್ತಾರೆ. 
ಹುಳುಗಳು ಹೆಸುರು ಮಿಶ್ರಿತ ಹಳದಿ ಬಣ್ಣವಿದ್ದು ಸಾಧಾರಣ 40 ಮಿ ಮಿ. ಉದ್ದ 
ಏರುತ್ತವೆ. ದೇಹವು ನುಣುಪಾಗಿದ್ದು ಮೈಮೇಲೆ ಅರಿಶಿನ ಮಿಶ್ರಿತ ಬಿಳಿ ಬಣ್ಣದ 
ಅಡ್ಡಗೆರೆಗಳಿದ್ದು ಪಾರ್ಶಗಳಲ್ಲಿ ಎರಡು ಉದ್ದವಾದೆ ಬಿಳಿ ಗೆರೆಗಳರುತ್ತವೆ. ತಲೆಯು 
ನಸು ಹಳದಿ ಬಣ್ಣವಿದ್ದು; 
ಪಕ್ಕಗಳಲ್ಲಿ ಬಿಳಿ ಮತ್ತು 
ಕೆಂಪು ಗೆರಿಗಳಿರುತ್ತವೆ. ಚಟ್ಟೆ 
ಗಳು ನಸು ಹಳದಿ ಬಣ್ಣದ 
ಮೊಟ್ಟಿಗಳನ್ನು ಎಲೆಗಳ 
ಮೇಲಿಡುತ್ತವೆ. ಕೋಶವು 
ಎಲೆಯಲ್ಲಿ ರಚಿಸಿದ ಕೊಳವೆ 
ಯಲ್ಲಿರುತ್ತದೆ. 


ಕ್ಷ 





ಚಿತ್ರ 13 : ಬತ್ತದ ಜೆಗಿ ಚಿಟ್ಟೆ 


ಹತೋಟಿ : ಕೊಳವೆಯಲ್ಲಿರುವ ಹುಳುಗಳನ್ನು ಕೊಳವೆ ಸಮೇತ ಕಿತ್ತು 
ತೆಗೆದು ನಾಶಮಾಡಬಹುದು. 


ಕೀಟದ ಹಾವಳ ಅಧಿಕವಿದ್ದಲ್ಲಿ ಒಂದು ಲೀ. ನೀರಿಗೆ 2.0 ಮಿ. ಲಿ. ಕ್ವಿನಾಲ್‌ 
ಫಾಸ್‌ ಅಥವಾ 1,0 ಮಿ. ಲಿ. ಮಿಥಾಯಿಲ್‌ ಪ್ಯೂರಥಯಾನ” ಆಥವಾ 1 ಮಿ. ಲಿ. 
ಫೆಂತಿಯಾನ" ಬೆರೆಸಿ ಸಿಂಪರಿಸಬೇಕು. 


16. ರೋಮದ ಹುಳು 


(ಪೋರ್ತೇಸಿಯಾ ಚಾಂತೋರಿಯಾ ; Porthesia xanthorthoea Tollare) 


ರೋಮದ ಹುಳುಗಳು ನಾಟಿ ಮಾಡಿದ ಬತ್ತದ ಪ್ರೈರಿನಲ್ಲಿ ಕೆಲವೊಮ್ಮೆ ಕಂಡು 
ಬರುತ್ತವೆ. ಇವುಗಳಲ್ಲಿ ಅಧಿಕ ಹಾನಿಯಾದ ವರದಿಗಳಿಲ್ಲ (ಚಿತ್ರ 14). ಇವು 
ಎಲೆಗಳನ್ನು ಅಂಚಿನಿಂದ ಕತ್ತರಿಸಿ ತಿಂದೆ ಎಲೆಗಳನ್ನು ನಾಶಮಾಡುತ್ತವೆ, 


ಪತಂಗಗಳು ಬಿಳಿ ಬಣ್ಣವಿದ್ದು, ದಪ್ಪವಾಗಿದ್ದು, ಹರಡಿದ ರೆಕ್ಕೆಗಳ ಉದ್ದ 
ಸಾಧಾರಣ 30 ಮಿ. ಮಿ. ಗಳಷ್ಟು ಇರುತ್ತದೆ. ಹೆಣ್ಣು ಪತಂಗಗಳ ಹೊಟ್ಟೈಯ 
ತುದಿಯಲ್ಲಿ ಹಳದಿ ಬಣ್ಣದ ಕೋಮಗುಚ್ಚ ವಿರುತ್ತದೆ. ಹುಳುಗಳ ಮೈ ತುಂಬಾ 


28 ಬತ್ತದ ಬೆಳೆ ಕೀಟ ನಿಯಂತ್ರಣ 


ಕಪ್ಪು ಬಣ್ಣದೆ ಉದ್ದವಾದ ಕೂದಲುಗಳಿರುತ್ತವೆ. ಬೆನ್ನಿನ ಮೇಟಿ ನಸುಕೆಂಪು 
ಬಣ್ಣದ ಉಪ್ಪ ನಿರೆಯಿದ್ದು ದೇಹವು ಕಂದು ಬಣ್ಣವಿರುತ್ತದೆ, ಪತಂಗಗಳು ಮೊಟ್ಟೆ 
ಗಳನ್ನು ಎಲೆಗಳ ಮೇಲೆ ಇಡುತ್ತವೆ. ರೇಷ್ಮೆದಾರದ ಹೊರಾವರಣದಿಂದ ಮುಚ್ಚಲ್ಪಟ್ಟ 
ಕೋಶಗಳು ಎಲೆಯ ಮೇಲೆಯೇ ಕಂಡು ಬರುತ್ತವೆ. 

ಹತೋಟಿ ಃ ಈ ಕೀಟದಿಂದ 
ಬತ್ತದೆಬೆಳಿಗೆ ಅಧಿಕ ಹಾನಿಯಾದ 
ವರದಿಗಳಿಲ್ಲ. ಕೀಟವು ಪೈರಿನಲ್ಲಿ 
ಎಲೆಗಳ ಮೇಲೆ ಕಂಡುಬರುತ್ತದೆ. 
ಹತೋಟಿ ಅವಶ್ಯವಿದ್ದಲ್ಲಿ ಒಂದು 
ಲೀ. ನೀರಿಗೆ 2 ಮಿ..ಲಿ. ಕ್ವಿನಾಲ್‌ 
ಫಾಸ್‌, 1 ಮಿಲಿ. ಮಿಥಾಯಿಲ 
ಪ್ಯಾರಥಯಾನಿ” ಅಥವಾ 1 ಮಿ. 
ಲಿ. ಫೆಂತಿಯಾನ ಬೆರೆಸಿ ಸಿಂಸರಿಸ 
ಚಿತ್ರ 14: ರೋಮದ ಹುಳು ಬಹುದು. 





17. ಎಲೆ ಸುರುಳಿ ನೊಣದ ಮರಿ 


(ಹೈಡ್ರೆಸ್ಲಿಯಾ ಸಸಾಕಿ ; Hydrelia sasaki Ussa and Isitan.) 


ಈ ಕೀಟದ ಹಾವಳಿಯು ಹೆಚ್ಚಾಗಿ ಮುಂಗಾರು ಬೆಳೆಯಲ್ಲಿ ಕರ್ನಾಟಕದ 
ಹಲವು ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಕಂಡುಬರುತ್ತಿದೆ. ಈ ಕೀಟವು ಒಂದು ನೊಣ. 
ನೊಣವ ಮರಿಗಳ ತ್ಕ ಚಿಗುರುಗಳು ಹೊರಬರುವ ಮೊದಲೇ ಎಳೆಯ ಎಲೆಯ ಹಸು 
ಭಾಗವನ್ನು ತಿನ್ನುವುದರಿಂದ ಎಲೆಗಳು ಹೊರಬಂದಾಗ ಎಲೆಯ ಮಾಗದ 
ಅಂಚುಗಳಲ್ಲಿ ನೊಣದ ಮರಿಗಳು ತಿಂದೆ ಭಾಗವು ಬೆಳ್ಳಗೆ ಕಾಣಿಸಿಕೊಳ್ಳುತ್ತದೆ. 
ಒಂದು ಗಿಡದ ಹಲವು ಎಲೆಗಳಲ್ಲಿ ಈ ರೀಃಯ ಬಿಳಿ ಭಾಗಗಳು ಕಂಡುಬರಬಹುದು, 
ಈ ಕೀಟವು ಎಳೆಯ ಪೈರಿನಲ್ಲಿ ನಾಟಿ ಮಾಡಿದ 15 ರಿಂದ 45 ದಿನಗಳವರೆಗೆ ಕಂಡು 
ಬರುತ್ತದೆ, ಕೆಲವೊಮ್ಮೆ ಇವು ತೆನೆಗಳಿಗೂ ಹಾನಿ ಮಾಡುತ್ತವೆ. 


ನೊಣಗಳು ಕಪ್ಪು ಬಣ್ಣವಿದ್ದು ಸಾಧಾರಣ 2 ಮಿ.ಮಿ. ಉದ್ದವಿದ್ದು ಚಿಕ್ಕ 
ಮನೆಯ ನೊಣವನ್ನು ಹೋಲುತ್ತವೆ (ಚಿತ್ರ 15). ಮರಿಗಳು ಹಸುರು ಮಿಶ್ರಿತ 
ಹಳದಿ ಬಣ್ಣವಿದ್ದು ದೇಹದ ಮುಂಭಾಗವು ಮೊನಚಾಗಿದ್ದು ಹಿಂಭಾಗವು ಮೊಂಡಾಗಿ 
ರುತ್ತದೆ. ಇವುಗಳಿಗೆ ಕಾಲುಗಳಿರುವುದಿಲ್ಲ. ನೊಣಗಳು ಮೊಟ್ಟೆಗಳನ್ನು ಎಲೆಯ 
ಬದಿಗಳಲ್ಲಿ ಒಂದೊಂದಾಗಿ ಇಡುತ್ತವೆ. ಕೋಶವು ಕಾಂಡ ಮತ್ತು ಎಲೆಗಳ ಮಧ್ಯೆ 
ಇಡುತ್ತದೆ. 


ಇ`ಶ್ತಕ್ಕೆ ಬೀಳುವ ಕೀಟಗಳು ಮೆತ್ತು ಅವುಗಳ ನಿಯಂತ್ರೆಣ 29 


ಹತೋಟಿ : ಕೀಟದ ಹಾವಳಿಯು ನಾಟ ಮಾಡಿದ ಗಡ್ಡಿ ಗಳಲ್ಲಿ ಬಲು ಬೇಗ 
ಕಂಡು ಬರುತ್ತದೆ. ನಾಟ ಮಾಡಿದ 10-12 ದಿವಸಗಳಲ್ಲಿ ಎಕರೆಗೆ 7.5 ಕಿ.ಗ್ರಾ. 


ಕಾರ್ಬೊಫೈರಾನ್‌ ಆಥವಾ 5 ಕಿ.ಗ್ರಾ. ಫೋರೇಟ್‌ ಹರಳುಗಳನ್ನು ಚೆಲ್ಲಬೇಕು. 





€ೃ 2mm 


ಚಿತ್ರ 15: ಎಲೆ ಸುರುಳಿ ನೊಣದ ಮರಿ 


ಹರಳುಗಳ ಬದಲು ಒಂದು ಛೀ. ನೀರಿಗೆ 1 ಮಿ.ಲಿ. ಮಿಥಾಯಿಲ್‌ ಪ್ಯಾರಥ 
ಯಾನ್‌ ಅಥವಾ ಫೆಂತಿಯಾನ" ಬೆರಸಿ ಸಿಂಪರಿಸಲೂ ಬಹುದು. 


ಅವಶ್ಯವಿದ್ದಲ್ಲಿ ಮೇಲಿನ ಕೀಟನಾಶಕಗಳನ್ನು 25-30 ದಿವಸಗಳಲ್ಲಿ ಪುನಃ 
ಉಪಯೋ(ಗಿಸಬಹುದು. 


18. ಬತ್ತದ ಮಿಡಕೆ 


(ಹೀರೋಗ್ಲೈಫಸ್‌ ಬ್ಯಾನಿಯನ್‌ ; Hieroglyphus banian Fabricius) 


ಬತ್ತದ ಮಿಡತೆಗಳ ಹಾವಳಿಯು ಕೆಲವು ವರ್ಷಗಳಲ್ಲಿ ಮಾತ್ರ ಕಂಡುಬರುತ್ತದೆ. 
ಹುಲ್ಲು ಗಿಡಗಳಲ್ಲಿ ಬೆಳೆಯುತ್ತಿರುವ ಅಪ್ಸರೆಗಳು ನಾಟಿ ಮಾಡಿದ ನಂತರ ಬತ್ತದ 
ಪೈರನ್ನು ಆಶ್ರಯಿಸುತ್ತವೆ, ಮಿಡತೆಗಳು ಎಲೆಗಳನ್ನು ಅಂಚುಗಳಿಂದ ಕತ್ತರಿಸಿ ತಿನ್ನು 
ತ್ತವೆ. ತೆನೆ ಬಂದಾಗ ಮಿಡತೆಗಳು ತೆನೆಯ ದಿಂಡನ್ನು ಕಡಿದು ಹಾಕುವುದರಿಂದ 
ತೆನೆಗಳು ಬಿದ್ದು ಹೋಗಿ ಬೆಳೆಯಲ್ಲಿ ನಷ ಸೈ ಪುಂಬಾಗುತ್ತನೆ. 


30 ಬತ್ತದ ಬೆಳೆ ಕೀಟ ನಿಯಂತ್ರಣಿ 


ಮಿಡತೆಗಳು. ನಸು ಹಸುರು ಬಣ್ಣ ವಿದ್ದು ಮಧ್ಯಮ ಗಾತ್ರವಿರುತ್ತವೆ. 
(ಚಿತ್ರ 16). ಹಿಂಗಾಲುಗಳಲ್ಲಿ ನೀಲಿ ಬಣ್ಣದ ಗುರುತುಗಳಿರುತ್ತವೆ. ಆಪ್ಪರೆಗಳು 
ಕಂದು ಮಿಶಿತ ಹಳದಿ ಬಣ ವಿದ್ದು ಎಲೆ 

ಆ, ಗಾ ಎ 

ಗಳನ್ನು ತಿಂದು ಬೆಳೆಯುತ್ತವೆ. ಮಿಡತೆ 
ಗಳು ಮೊಟ್ಟೆಗಳನ್ನು ಮಣ್ಣಿಧೊಳಗಿಡು 
ತ್ರವೆ. ಮುಂಗಾರು ಮಳೆ ಬಿದ್ದಕೂಡಲೇ 
ಮೊಟ್ಟೆ ಯೊಡೆದು ಅಪ್ಪರೆಗಳು ಹೊರ 
ಬಂದು ಹುಲ್ಲುಗಿಡಗಳನ್ನು ತಿಂದು ಬೆಳೆ 
ಯುತ್ತವೆ. 





ಹಶೋಟ ; ಗಡ್ಡಿ ಬದಿಯಲ್ಲಿ ಮತ್ತು ಹುಲ್ಲು ಗಿಡಗಳಲ್ಲಿ ಬೆಳೆಯುತ್ತಿರುವ 
ಅಪ್ಪರೆಗಳನ್ನು ಕ್ಸೈ ಬಲೆಯಿಂದೆ ಹಿಡಿದು ನಾಶಮಾಡಬಹುದು. ಪೈರಿನಲ್ಲಿ ಮಿಡತೆ 
ಗಳು ಶಾಣಿಸಿದಾಗ ಎಕರೆಗೆ 8 ಕಿ.ಗ್ರಾ. ನಷ್ಟು ಶೇ. 10 ಪ್ರಮಾಣದ ಬಿ ಎಚ್‌.ಸಿ. 
ಪುಡಿಯನ್ನು ಧೂಳಿಸುವ ಯಂತ್ರದಿಂದ ಧೂಳಿಸಬೇಕು. ಪೈರಿನಲ್ಲಿ ಮಿಡತೆಗಳು 
ಕಾಣಿಸಿಕೊಳ್ಳುವ ಮೊದಲು ಅಪ್ಸರೆಗಳು ಗದ್ದೆಯ ಬದಿಯಲ್ಲಿರುವ ಹುಲ್ಲು ಗಿಡಗಳ 
ಮೇಲೆ ಜೆಳೆಯುತ್ತಿರುವುದರಿಂದೆ. ಹುಲ್ಲು ಗಿಡಗಳ ಮೇಲೆ ಬಿ.ಎಚ್‌.ಸಿ. ಪುಡಿಯನ್ನು 
ಮುಂಜಾಗ್ರತೆಯಾಗಿ ಉಪಯೋಗಿಸಬಹೆದು. 


19. ಬತ್ತದ ಸಣ್ಣ ಮಿಡತೆ 


(ಆಕ್ಸಿಯಾ ವೆಲಾಕ್ಸ್‌ ; Oxya velox Fabricius) 

ಬತ್ತದ ಸಣ್ಣ ಮಿಡತೆಗಳು ಬತ್ತದ ಎಲ್ಲ ಗದ್ದೆಗಳಲ್ಲಿ ಅಲ್ಪ ಸಂಖ್ಯೆಯಲ್ಲಿ ಕಾಣಿ 
ಸಿಕೊಳ್ಳುತ್ತವೆ (ಚಿತ್ರ 17). ನಾಟ ಮಾಡಿದ ಪೈರಿನಲ್ಲಿಯೇ ಇವು ಹೆಚ್ಚಾಗಿ ಕಂಡು 
ಬರುತ್ತವೆ. ಮಿಡತೆಗಳು ಎಲೆಗಳನ್ನು *ತ್ತರಿಸಿ ತಿಂದು ಗಿಡಗಳಿಗೆ ಹಾನಿ ಮಾಡುತ್ತವೆ. 
ಕೆಲವೊಮ್ಮೆ ತೆನೆಗಳ ದಿಂಡನ್ನು ಕಡಿದು ತೆನೆಗಳನ್ನು ನಷ್ಟಪಡಿಸುವುದೂ ಉಂಟ್ನು 


ಮಿಡತೆಗಳು ಸಣ್ಣ ಗಾತ್ರವಿದ್ದು ಹಸುರು ಬಣ್ಣ ವಿರುತ್ತವೆ. ದೇಹದ ಪಾರ್ಶ್ವಗಳಲ್ಲಿ 
ಕಣ್ಣಿನಿಂದ ಹಿಂಭಾಗಕ್ಕೆ ಕಪ್ಪು, ಬಣ್ಣದ ಪಟ್ಟಿ ಗಳಿರುತ್ತವೆ. ಮಿಡತೆಗಳು ಮೊಟ್ಟೆ 
ಗಳನ್ನು ಮಣ್ಣಿನೊಳಗೆ ಸೇರಿಸುತ್ತವೆ. ಅಪ್ಸರೆಗಳು ಮೊದಲು ಹುಲ್ಲು ಗಿಡಗಳನ್ನೂ 


ಅನಂತರ ಬತ್ತದ ಎಲೆಗಳನ್ನೂ ತಿಂದು ಬೆಳೆಯುತ್ತವೆ. 8 


ಹತೋ : ಬೆಳೆ ಕಟಾವಾದ ಕೂಡಲೇ ಗದ್ದೆ ಯನ್ನು ಉತ್ತು ಬಿಡುವುದರಿಂದ 
ಖುಡತೆಗಳ ಮೊಟಿ ಗಳನು ಸ ನಾಶಮಾಡಬಹುದು. 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 31 


ಈ ಕೀಟಗಳಿಂದ ಅಧಿಕ ಹಾನಿಯಾದ ವರದಿಗಳಿಲ್ಲ. ಹತೋಟಿಯ ಅವಶ್ಯಕತೆ 
ಕಂಡುಬಂದರೆ ಹೆಕ್ಟೇರಿಗೆ 20 ಕಿ. ಗ್ರಾ. ನಂತೆ ಶೇ. 10 ಪ್ರಮಾಣದ ಬಿ. ಎಚ್‌. ಸಿ. 
ಪುಡಿಯನ್ನು ಧೂಳಿಸುವ ಯಂತ್ರದಿಂದ ಹಾಕಬೇಕು. 


R ಲ ಸ್‌ 
WA EE 
| ಹ) 


- ತುಸ? 





ಚಿತ್ರ 17 : ಬತ್ತದ ಸಣ್ಣ ಮಿಡತೆ 
20. ಗೆದ್ದಲು ಹುಳು 


(ಹೆಟಿರೊಟರ್ಮಿಸ್‌ ಇಂಡಿಕೋಲ ; Heterotermis 17610018 Wasman) 

ಒಣ ಸಸಿಮಡಿಗಳಲ್ಲಿ, ಬತ್ತದ ಗದ್ದೆಗಳಲ್ಲಿ ಮತ್ತು ನೀರಾವರಿ ಆಶ್ರಯದಲ್ಲಿ 
ಬೆಳೆಸಿದ ಬತ್ತದ ಪೈರಿಗೆ ಗೆದ್ದಲು ಹುಳುಗಳ ಹಾವಳಿಯಿರುತ್ತ ದೆ. ಸದಾಕಾಲ ನೀರು 
ಇಲ್ಲದ ಸ್ಕಳಗಳಲ್ಲಿ ಇದು ಕಂಡುಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಬತ್ತದ ಪೈರಿಗೆ 
ಗೆದ್ದ ಲು ಹುಳುಗಳ ಹಾವಳಿ ಕಂಡುಬಂದಿದೆ. ಗೆದ್ದ ಲು ಹುಳುಗಳು ಮಣ್ಣಿ ನೊಳಗಿದ್ದು 
ಬೇರುಗಳನ್ನು ತಿಂದು ಬೆಳೆಗೆ ಹಾನಿ ಮಾಡುತ್ತವೆ. ಕೆಲವು ಸಮಯ ಕಾಂಡವನ್ನು 
ಸಂಪೂರ್ಣ ತಮ್ಮ ಗೂಡುಗಳಿಂದ ಆವರಿಸಿರುತ್ತವೆ. ಗೆದ್ದಲು ಹುಳುಗಳ ಹಾನಿಗೊಳ 
ಗಾದ ಪೈರು ಒಣಗಿ ಹೋಗುತ್ತದೆ. ಗಿಡಗಳನ್ನು ಕಿತ್ತು ನೋಡಿದರೆ ಮಣ್ಣು ಮತ್ತು 
ಬೇರಿನಲ್ಲಿ ಗೆದ್ದ ಲು ಹುಳುಗಳ ಚಲನೆಯನ್ನು ನೋಡಬಹುದು. 


ಗೆದ್ದಲು ಹುಳುಗಳು ಬಿಳಿಯ ಮೃದು ದೇಹ ಮತ್ತು ಕಂದು ತಲೆಯಿರುವ 
ಸಣ್ಣ ಕೀಟಗಳು (ಚಿತ್ರ 18). ಇವು ಸಾಮೂಹಿಕ ಜೀವನವನ್ನು ನಡೆಸುತ್ತವೆ. 
ಮಣ್ಣಿನಿಂದ ಹುತ್ತಗಳನ್ನು ರಚಿಸಿ ಅದರೊಳಗೆ ವಾಸಿಸುತ್ತವೆ. 


ಹಕೋಜ ; ಗೆದ್ದಲು ಹುಳುಗಳ ಹಾವಳಿ ಕಂಡು ಬಂದ ಸ್ಥ ಳಗಳಲ್ಲಿ ಎಕಕೆಗೆ 
ಶೇ. 6 ಪ್ರಮಾಣದ 12 ಕಿ.ಗ್ರಾ. ಹೆಸ್ಟಕ್ಲೋರ್‌, ಶೇ. 12 ಕಿ.ಗ್ರಾ. ಅಲ್ಲ್ರಿನ್‌ 
ಅಥವಾ ಕ್ಲೋರ್‌ಡೇನ" ಪುಡಿಯನ್ನು ಮಣ್ಣಿನೊಳಗೆ ಸೇರಿಸಬೇಕು. 


32 ಬತ್ತದ ಬೆಳೆ ಕೀಟ ನಿಯಂತ್ರಣ 


ಬತ್ತದ ಗದ್ದೆಗಳ ಸಮಾಪವಿರುವ ಹುತ್ತುಗಳನ್ನು ನಾಶಮಾಡಬೇಕು. ಒಂದು 
ಹುತ್ತಕ್ಕೆ 3' ಗ್ರಾ. ತೂಕದ 3 ಅಲ್ಯುಮಿನಿಯಂ ಫಾಸ್ಟಾಯಿಡ್‌ ಬಿಲ್ಲೆಗಳನ್ನು 
ಅಥವಾ ಶೇ. 10 ಪ್ರಮಾಣದ 10 ಗ್ರಾ. ಫೋಕೀಟ್‌ ಹರಳುಗಳನ್ನು ಸೇರಿಸಿ ದ್ವಾರ 





ಚಿತ್ರ 18 : ಗೆದ್ದಲು 8. ಕೆಲಸಗಾರ ಗೆದ್ದಲು ದ. ಸೈನಿಕ €. ರೆಕ್ಕೆಯುಳ್ಳ ಗೆದ್ದಲು 


ಗಳನ್ನು ಸಂಪೂರ್ಣ ಮುಚ್ಚುವುದರಿಂದ ಗೆದ ಲು ಹುಳುಗಳನ್ನು ಗದ್ದೆಗಳ ಸಮಾಪ 
ದಿಂದೆ ದೂರ ಮಾಡಬಹುದು. 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 33 
21. ಬೇರಿನ ಹೇನು 
(ಟೆಟ್ಟನ್ಮೂರ ರೇಡಿಸಿಕೋಲ ; 76(/8760[8 radicicola Strand) 


ಒಣ ಸಸಿಮಡಿಗಳನ್ನು ಮಾಡಿ ನೀರು ಬಿಟ್ಟು ಸಸಿಗಳನ್ನು ತಯಾರಿಸುವಾಗ 
ಕೆಲವು ಕಡೆಗಳಲ್ಲಿ ಬೇರಿನ ಹೇನುಗಳ ಬಾಥೆ ಕಂಡುಬರುತ್ತದೆ. ಹೇನುಗಳು ಸಸಿಗಳ 
ಬೇರಿಗೆ ಅಂಟಿಕೊಂಡಿದ್ದು ರಸ ಹೀರುವುದರಿಂದ ಸಸಿಗಳು ಹಳದಿ ಬಣ್ಣ ಶಾಳುತ್ತಮೆ 
ಸಸಿ ಮರಿಗಳಲ್ಲಿ ಅಲ್ಲಲ್ಲಿ ಈ ರೀತಿಯ ಹಳದಿ ಬಣ್ಣ ಹೊಂದಿದ ಸಸಿಗಳು ಕಂಡ. 
ಬರುತ್ತವೆ. ಕ್ರಮೇಣ ಈ ಸಸಿಗಳು ಒಣಗಿಹೋಗುತ್ತವೆ. ಹಳದಿ ಬಣ್ಣ ತಾಳಿದ 
ಸಸಿಗಳನ್ನು ಕಿತ್ತು ಬೇರನ್ನು ಪರೀಕ್ಷಿಸಿದರೆ ಹೇನುಗಳನ್ನು ಕಾಣಬಹುದು. 


ಈ ಹೇನುಗಳು (ಚಿತ್ರ 
19) ಚಿಕ್ಕ ಗಾತ್ರವಿದ್ದು 
ಅವುಗಳ ದೇಹವು ದುಂಡಾ 
ಗಿದ್ದು ಮ್ಳ ಬಣ್ಣವು ನಸು 
ಕೆಂಪಾಗಿರುತ್ತದೆ, ಇವು 
ಬೇರುಗಳಲ್ಲಿ ಮಾತ್ರ ಕಂಡು 
ಬರುವುದರಿಂದ ಇವುಗಳ 
ಹಾನಿಯು ಸುಲಭದಲ್ಲಿ 
ಗೋಚರಿಸುವುದಿಲ್ಲ. 


ಹತೋಟಿ : ಸಸಿಮಡಿ 
ಗಳಲ್ಲಿ ಅಲ್ಲಲ್ಲಿ ಹಳದಿ ಬಣ್ಣ 
ವನ್ನು ಹೊಂದಿದ್ದರೆ ಸಸಿಗ 
ಳನ್ನು ಕಿತ್ತು ಬೇರುಗಳಲ್ಲಿ 
ಹೇನುಗಳು ಅಂಟಿಕೊಂಡಿರು 
ವುದನ್ನು ಪರೀಕ್ಷಿಸಬೇಕು. 
ಹೇನುಗಳು ಇದ್ದೆಲ್ಲಿ ಒಂದು 
ಚದರ ಸಸಿ ಮಡಿಗೆ 1.50 
ಗ್ರಾ, ಶೇ 3 ಪ್ರಮಾಣದ ಕಾರ್ಬೊಫ್ಯರಾನ್‌ ಅಥವಾ 0.50 ಗ್ರಾ. ಶೇ. 10 
ಪ್ರಮಾಣದ ಫೋರೀಟ್‌ ಹರಳುಗಳನ್ನು ಸಮವಾಗಿ ಜೆಲ್ಲಿ ಸಸಿಮಡಿಗಳಿಗೆ ನೀರು 


ಹಾಯಿಸಬೇಕು. 





ಚಿತ್ರ 19: ಬೇರಿನ ಹೇನು, ಬೇರಿನ ಹೇನುಗಳು ಸಸಿಗಳ 
ಬೇರುಗಳಿಗೆ ಅಂಟಿಕೊಂಡಿರುವಿಕೆ, ಹೇನು 


34 ಬತ್ತದ ಬೆಳೆ ಕೀಟ ನಿಯಂತ್ರಣ 
22. ಬತ್ತದ ಕೆನೆಯ ಹೇನು 


(ಹಿಸ್ತೆರೊನ್ಮೂರ ಸೆಟೇರಿಯೇ ; Hysteroneura 5618186 Thomas}. 


ಬತ್ತದ ತೆನೆಯ ಹೇನುಗಳು ಮುಂಗಾರು ಬೆಳೆಯಲ್ಲಿ ತೆನೆಗಳ ಮೇಲೆ ಕಾಣಿಸಿ 
ಕೊಳ್ಳುತ್ತವೆ. ಹೇನುಗಳ ಸಮೂಹವು ತೆಕೆಗಳಲ್ಲಿಯೇ ಇದ್ದು, ಹೂ ಗೊಂಚಲುಗಳ 
ಬುಡದಿಂದ ರಸವನ್ನು ಹೀರುತ್ತವೆ. ಹೇನುಗಳ ರಸ ಹೀರುವಿಕೆಯಿಂದಾಗಿ ತೆನೆಗಳಲ್ಲಿ 
ಕಾಳುಗಳು ತುಂಬುವುದಿಲ್ಲ. ತೆನೆಯು ಬೆಳ್ಳೆಗಾಗಿದ್ದು ಕಾಳುಗಳು ಇಳ್ಳಾಗಿರುತ್ತವೆ. 


ಇವುಗಳ ಬಣ್ಣ ನಸು ಕಂದು. ಸಸಿಗಳು ತೆನೆಗಳಿಂದ ಹೊರಬರುವ ಮೊದಣೇ 
ಇವು ತೆನೆಗಳನ್ನು ಆಕ್ರಮಿಸುತ್ತವೆ. ಕೇನೇಮ್ಮೆ ಸುಳಿಯಲ್ಲಿ ಕೂಡಾ ಈ ಹೇನುಗಳು 
ಕಂಡು ಬರುತ್ತವೆ. 


ಹತೋಟಿ ; ತೆನೆ ಬರುವ ಮೊದಲು ಹೇನುಗಳು ಗದ್ದೆಯ ಬದಿಯಲ್ಲಿರುವ 
ಹುಲ್ಲುಗಳ ಮೇಲೆ ವಂಶಾಭಿವೃದ್ಧಿ ಯಾಗುತ್ತವೆ. ಕಳೆಗಳನ್ನು ಕಿತ್ತು ನಾಶಮಾಡು 
ವುದು ಉತ್ತಮ. 


ತೆನೆಗಳಲ್ಲಿ ಹೇನುಗಳು ಗುಂಪುಗಳಲ್ಲಿರುವುದರಿಂದ ಹೇನುಗಳಿರುವ ತೆನೆಗಳನ್ನು 
ಕಿತ್ತು ಬಿಡುಫುಸರಿಂದ ಬೇರೆ ಗಿಡಗಳಿಗೆ ಹರಡುವುದನ್ನು ಕಡಮೆ ಮಾಡಬಹುದು. 


ಹೇನುಗಳ ಹಾವಳಿಯು ಆಧಿಕವಿದ್ದಕೆ ಒಂದು ಲೀ ನೀರಿಗೆ 2 ಮಿ.ಲಿ. ಸ 
ಲ್‌ಫಾಸ್‌, 0.5 ಮಿ. ಫೆನಿಟ್ಟೊಥಿಯಾನ್‌, 1 ಮಿ.ಲಿ. ಮಿಥಾಯಿಲ್‌ ಪ್ಲಾರಾಥ 
ಯಾನ್‌, 1 ಮಿ. ಲಿ. ಫೆಂತಿಯಾನ್‌ ಬೆರಸಿ ಸಿಂಪರಿಸಬೇಕು. 


23. ಬತ್ತದ ಎಲೆಯ ನುಶಿ 


(ಒಲಿಗೊನಿಕಸ್‌ ಒಗೈಜ ; Oligonichus oryzae Hirsuta) 
ಬತ್ತದ ಎಲೆಯ ನುಶಿಗಳ ಹಾವಳಿಯು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು 
ಕಡೆಗಳಲ್ಲಿ ಕಾಣಿಸಿಕೊಂಡಿದೆ. ನುಶಿಗಳು ಅಧಿಕ ಸಂಖ್ಯೆಯಲ್ಲಿ ಎಲೆಗಳನು ಆವರಿಸಿದ್ದು 


ಎಲೆಯ ಹಸುರು ಭಾಗವನ್ನು ಕೆರೆದು ರಸವನ್ನು ಹೀರುತ್ತವೆ. ರಸ ಬೀರಿದ ಎಲೆಗಳು 
ಮೊದಲು ನರಗಳ ಮಧ್ಯೆ ಬೆಸ ಕಾಣಿಸುತ್ತವೆ. ನರಗಳು ಮಾತ್ರ ಹೆಸುರು ಬಣ್ಣ 
ಬರುತ್ತವೆ. ಹಸುರು ನತ್ತ ಬಿಳಿ ಬಣ್ಣ ಹೊಂದಿದ ಎಲೆಗಳನ್ನು ಕಿತ್ತು ಬಕಾ 


ಪರೀಕ್ಷಿಸಿದರೆ ಎಲೆಗಳ ಮೇಲೆ ಹರಿದಾಡುತ್ತಿರುವ ಚಿಕ್ಕ ಮ ಗಳನ್ನು ನ್ನು ಕಾಣಬಹುದ 


ಬತ್ತಕ್ಕೆ ಬೀಳುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ 35 


ನುಶಿಗಳು ಗಾತ್ರದಲ್ಲಿ ಬಹಳ ಚಿಕ್ಕವಾಗಿದ್ದು ಬರೀ ಕಣ್ಣಿನಿಂಸಇನ್ಪಗಳನ್ನು 
ಗುರುತಿಸುವುದು ಕಷ್ಟಸಾಧ್ಯ. ಮೊಟ್ಟೆ ಗಳು ದುಂಡಗಾಗಿ ಕೊಳೆಯುವ ಹಸುರು 
ಬಣ್ಣವಿದ್ದು ಎಲೆಯ ಮೇಲೆಯೇ ಇರುತ್ತವೆ. ಅಪ್ಸರೆಗಳು ಗಾತ್ರದಲ್ಲಿ ಚಿಕ್ಕ 
ವಾಗಿದ್ದರೂ ಬೆಳೆದೆ ಮುಶಿಗಳನ್ನು ಹೋಲುತ್ತವೆ. ಇವುಗಳ ಜೇಹೆವು ಹಸುರು ಬಣ್ಣ 
ವಿದ್ದು ದೀಹದ ಮೇಲ್ಭಾಗದಲ್ಲಿ ಕಲದು ಬಣ್ಣದ ಗುರುತುಗಳಿರುತ್ತವೆ. ನುಶಿಗಳು 
ಎಲೆಯ ಕೆಳಗೆ ಮತ್ತು ಮೇಲ್ಬಾಗದಲ್ಲಿ ಕಂಡು ಬಂಜರೂ ಮೇಲ್ಭಾಗದಲ್ಲಿಯೇ ಅಧಿಕ 
ಸಂಖ್ಯೆ ಯುಲ್ಲಿರುತ್ತವೆ. 


ಹತೋಟಿ: ಒಂದು ಲೀ. ನೀೀರಿಗೆ೧.ನ ಮಿರಿ. ಘಾಸ್ಟಾಮಿಡೂನ್‌ ಆಥವಾ 
1.0 ಮಿಲಿ, ಡೈಮಿಥೋವೇಟನ್ನು ಬೆರಸಿ ಸಿಂಪರಿಸಬೇಕು. 


24. ಬತ್ತದ ಕಂಬಳಿ ಹುಳು 
(ನಿಸಾಗ ಸಿಂಪ್ಲೆಕ್ಸ್‌; [15808 simplex Walker) 


ಈ ಕಳಟಿದ ಹಾವಳಿ ಕೊಡಗು ಮುತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅತಿ 
ಯಾಗಿ ಕಂಡು ಬರುತ್ತದೆ. ಹುಳುಗಳು ಮೊಟ್ಟೆಯಿಂದ ಕೊರಬಂದ ಕೂಡಲೇ ಗರಿಗಳ 
ಮೇಲೆ ಗುಂಪು ಗುಂಪಾಗಿ ಕಂಣಿಸಿಕೊಂಡ. ಗರಿಗಳನ್ನು ಆಂಚುಗಳಿಂದ ಕಡಿದು ತಿನ್ನು 
ತ್ತವೆ. ಹುಳುಗಳು ಬೆಳೆದಂತೆ ಸಸಿಗಳಿಗೆ ಚಲಿಸಿ ಗರಿಗಳನ್ನು ಬದಿಯಿಂದ ಅಂಕು 
ಡೊಂಕಾಗಿ ಕತ್ತರಿಸಿ ತಿನ್ನುತ್ತವೆ. ಒಂದು ಸಸಿಯಲ್ಲಿ 8 ರಿಂದ 10 ಹುಳುಗಳು ಕಂಡು 
ಬರುವುದುಂಟು. ಅತಿಯಾಗಿ ಹಾನಿಗೊಳಗಾದ ಸಸಿಗಳ ಮೇಲ್ಸಾಗವೆಲ್ಲಾ ತಿನ್ನಲ್ಪಟ್ಟು 
ಬುಡ ಮಾತ್ರ ಕಾಣಿಸುತ್ತದೆ, ಬತ್ತವನ್ನು ನಾಟಿ ಮಾಡುವ ಮೊದಲು ಹುಳುಗಳ; 
ಗದ್ದೆಯ ಬದಿಯಲ್ಲಿರುವ ಕಳೆಗಳ ಮೇಲೆ ಕಂಡು ಬರುತ್ತವೆ. 


ಪತಂಗಗಳು ಕಂದು ಬಣ್ಣವಿದ್ದು ಹರಡಿದ ರೆಕ್ಕೆಗಳ ಉದ್ದವು ಸಾಧಾರಣ 
40 ಮಿ.ಮಿ. ಗಳೆಪ್ಟಿರುತ್ತದೆ. ಗಂಡು ಮತ್ತು ಹೆಣ್ಣು ಪಂತಗಗಳಿಲ್ಲಿ ವೈವಿಧ್ಯತೆ 
ಯಿರುತ್ತದೆ. ಗಂಡು ಕೀಟದ ಕುಡಿಮಾನೆಯು ಬಾಚಣಿಗೆಯ ಆಕಾರವಿದ್ದು 
ಕಿಕ್ಕೆಗಳು ಬಲಿಷ್ಟ ವಾಗಿರುತ್ತವೆ. ಹೆಣ್ಣು ಕೀಟದ ಕುಡಿಮಾಸೆಯು ಕಡಿದಂತಿದ್ದು 
ರೆಕ್ಟೆಗಳು ಕಿರಿದಾಗಿದ್ದು, ಹೊಟ್ಟೆಯು ದಪ್ಪವಾಗಿರುತ್ತದೆ ; ಇವು ಹಾರಾಡುವುದಿಲ್ಲ. 


ಪತಂಗಗಳು ಮೊಟ್ಟೆಗಳನ್ನು ಗರಿಗಳ ಮೇಲೆ ಸಾಲುಗಳಲ್ಲಿಡುತ್ತವೆ. ಮೊಟ 
ಯಿಂದ ಹೊರಬುದ ಮರಿಗಳು ಸಾಧಾರಣ 383 ಮಿ.ಮಿ. ಉದ್ದ ವಿದ್ಯ 
ಮತ್ತು ರೋಮ ಭರಿತ ದೇಹ ಹೊಂದಿರುತ್ತದೆ. ಪೊರೆ ಬಿಟ್ಟ ನಂತರ ದೇಹವು ನಸು 
ಹಸುರು ಮತ್ತು ಕಪ್ಪು ಬಣ್ಣದ ಪಟ್ಟೈಗಳಂದ ಕೂಡಿರುತ್ತದೆ. ಸಂಪೂರ್ಣ 


ಸ್ರ 


(ಣಿ 


ಕಪ್ಪು, ಕ 


೭ 


36 ಬತ್ತದ ಬೆಳೆ ಕೀಟ ನಿಯಂತ್ರಣ 


ಹುಳುಗಳು 40-45 ಮಿ.ಮಿ. ಉದ್ದವಿದ್ದು ಕಪ್ಪು ಬಣ್ಣವಿರುತ್ತವೆ. ಅಕ್ಟೋಬರ್‌ 
ತಿಂಗಳಿನ ಅಂತ್ಯ ಅಥವಾ ನನೆಂಬರ" ತಿಂಗಳ ಮೊದಲನೇ ವಾರದಲ್ಲಿ ಹುಳುಗಳು 
ಮಣ್ಣಿನೊಳಗೆ ಸೇರಿ ಕೋಶಾವಸ್ಥೆಯನ್ನು ಹೊಂದುತ್ತವೆ. ಕೋಶವು ಕಂದು ಬಣ್ಣದ 
ರೇಷ್ಮೆದಾರ ಮತ್ತು ಮಣ್ಣಿನ ಪುಡಿಯಿಂದ ಕೂಡಿದ ಆವರಣದೊಳಗಿರುತ್ತದೆ. ಜುಲೈ 
ತಿಂಗಳ ಕೊನೆಯ ವಾರ ಅಥವಾ ಆಗಸ್ಟ್‌ ತಿಂಗಳ ಮೊದಲನೇ ವಾರದಲ್ಲಿ ಪತ9ಗಗಳು 
ಹೊರಬರುತ್ತವೆ. ಕೀಟದ ಜೀವನ ಚರಿತ್ರೆಯು ಪೂರ್ತಿಯಾಗಲು 330 ರಿಂದ 350 
ದಿವಸಗಳು ಬೇಕಾಗುತ್ತದೆ. 


ಹತೋ ; ಜುಲೈ-ಆಗಸ್ಟ್‌ ತಿಂಗಳುಗಳಲ್ಲಿ ಪತಂಗಗಳು ಕೋಶದಿಂದ 
ಹೊರಬಂದಾಗ ರಾತ್ರಿ ಕಾಲ ಪೆಟ್ರೊಮ್ಯಾಕ್ಸ್‌ ದೀಪವನ್ನಿಟ್ಟು ಆಕರ್ಷಿಸಲ್ಪಟ್ಟು 
ಪತಂಗಗಳನ್ನು ನಾಶಮಾಡಬೇಕು. ಗಡ್ಜೆಯ ಬದಿಯ ಹುಲ್ಲು ಗಿಡಗಳನ್ನು ಕತ್ತರಿಸಿ 
ಬದಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳ ಬೇಕು. ಹುಳುಗಳು ಗದ್ದೆಯ ಬದಿಯಲ್ಲಿ ಹುಲ್ಲು 
ಗಿಡಗಳಲ್ಲಿ ಕಾಣಿಸಿಕೊಂಡಾಗ ಕೀಟನಾಶಕಗಳ ಉಪಯೋಗದಿಂದ ಅವುಗಳನ್ನು ನಾಶ 
ಮಾಡಬೇಕು. ಸಂಪೂರ್ಣ ಬೆಳೆದ ಹುಳುಗಳು ಕೋಶಾವಸ್ಥೆ ಯನ್ನು ನೀರುವ 
ಮೊದಲು ಅವುಗಳನ್ನು ನಾಶ ಮಾಡಿ ಸಂತೆಕಿಯು ವೃದ್ಧಿಯಾಗದಂತೆ ನೋಡಿಕೊಳ್ಳ 
ಬೇಕು. 


ಹೆಕ್ಟೇರಿಗೆ 20-25 ಕಿಗ್ರಾ. ಶೇ. 10 ಪ್ರಮಾಣದ ಬಿ. ಎಚ್‌. ಸಿ. ಪುಡಿ 
ಅಥವಾ ಶೇ. 2 ಪ್ರಮಾಣದ ಪ್ಯಾರಥಯಾನ” ಪುಡಿಯನ್ನು ಧೂಳಿಸುವುದು ಅಥವಾ 
ಒಂದು ಲೀ. ನೀರಿಗೆ ಶೇ. 40 ಪ್ರಮಾಣದ 1.25 ಮಿ.ಲಿ. ಮೊರೊಕ್ರೊಟೊಫಾಸ್‌ 
ಅಥವಾ ಶೇ. 2.50 ಮಿ.ಲಿ. ಕ್ಲೋರ್‌ಪ್ಯಾರಿಫಾಸನ್ನು ಬೆರಸಿ ಸಿಂಪರಿಸುವುದರಿಂದಲೂ 
ಈ ಕೀಟವನ್ನು ಹತೋಟ ಮಾಡಬಹುದು. 


ಅಧ್ಯಾಯ 3 
ಬತ್ತಕ್ಳೆ ಬೀಳುವ ಕೆಲವು ಪ್ರಾಣಿ ಪೀಡೆಗಳು 
1. ಏಡಿಗಳು 


(ಪ್ಯಾರಟಪ್ಪೂ ಸ ಹೈಡ್ರೋಡ್ರೋಮಸ್‌ ; 
Parateiphus hydrodromus Herbst) 
ಬತ್ತದ ಗದ್ದೆ ಗಳಲ್ಲಿ ಕೆಲವು ಸಮಯ ಏಡಿಗಳ ಹಾವಳಿಯು ಕಂಡು ಬರುತ್ತದೆ. 
ಏಡಿಗಳಿಂದ ಎರಡು ವಿಧದಲ್ಲಿ ಹಾನಿಯಾಗುತ್ತದೆ. ಕೆಲವು ಸಮಯ ಏಡಿಗಳು ಪೈರನ್ನು 
ಬುಡದಿಂದ ಕತ್ತರಿಸಿ ಹಾಕುತ್ತವೆ. ಏಡಿಗಳು ಗದ್ದೆಯ ಬದಿಯಲ್ಲಿ ಬಿಲಗಳನ್ನು 
ಮಾಡುವುದರಿಂದ ಬತ್ತದ ಗದ್ದೆ ಗಳಲ್ಲಿ ನೀರು ನಿಲ್ಲುವುದಿಲ್ಲ. ಏಡಿಗಳು ರಾತ್ರಿ ಕಾಲದಲ್ಲಿ 
ಚಟುವಟಕೆಯಿಂದಿರುತ್ತವೆ. 


ಹತೋಟಿ; ಅಗಲ *ರಿದಾದ ಬಾಯಿರುವ ಮಣ್ಣಿನ ಮಡಕೆಯನ್ನು ನೀರಿನ 
ಮಟ್ಟದಿಂದ ಸ್ವಲ್ಪ ಮೇಲ್ಭ್ರಾಗದಲ್ಲಿರುವಂತೆ ಮಣ್ಣಿ ನಲ್ಲಿ ಅಳವಡಿಸಿ ಪಾತ್ರೆಯೊಳಗೆ 
ಆಕರ್ಷಕ ಆಹಾರವನ್ನಿರಿಸಿ ಏಡಿಗಳನ್ನು ಸೆಕೆ ಹಿಡಿದು ಕೊಲ್ಲಬಹುದು. ಹುರಿದ 
ಅಕ್ಕಿಯ ಶೌಡನ್ನು ನೀರಿನಲ್ಲಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಆಕರ್ಷಕ ಆಹಾರವಾಗಿ 
ಪಾತ್ರೆಯೊಳಗೆ ಇಡಬಹುದು. ಒಂದು ಎಕರೆ ಪ್ರದೇಶದಲ್ಲಿ ಇಂತಹ 4-5 ಪಾತ್ರೆಗಳ 
ಸ್ನಿಡಬೇಕು. 


ಸುರಂಗಗಳೊಳಗೆ ಇರುವ ಏಡಿಗಳನ್ನು ಕೊಲ್ಲಲು ಶೇ. 0.೦2 ಪ್ರಮಾಣದ 
ಏಂಡ್ರಿನ್‌ ದ್ರಾವಣವನ್ನು ಸಾಧಾರಣ 20 ಮಿ.ಲಿ.ಗಳಷ್ಟು ಸುರಿಯಬೇಕು. ಇದೇ 
ರೀತಿ ಮೈಲುತುತ್ತು (ಕಾಪರ್‌ ಸಲ್ಫೇಟ್‌) ದ್ರಾವಣವನ್ನು ಸುರಂಗದೊಳಗಡೆ ಸುರಿದು 
ಏಡಿಗಳನ್ನು ಕೊಲ್ಲಬಹುದು. 


2. ಇಲಿಗಳು 


(ಬೆಂಡಿಕೋಟ ಬೆಂಗಲೆನ್ಸಿಸ್‌ ; 
88710018 06768167815 Grey and Hardwick) 
ಬತ್ತದ ಬೆಳೆಗೆ ಇಲಿಗಳ ಹಾವಳಿಯು ಸಸಿಮಡಿಗಳಿಂದ ಪ್ರಾರಂಭಿಸಿ ಬೆಳವಣಿಗೆಯ 
ಎಲ್ಲಾ ಕಾಲದಲ್ಲಿಯೂ ಇರುವುದಲ್ಲದೆ ಗೋದಾಮುಗಳಲ್ಲಿಯೂ ಇವುಗಳಿಂದ 
ಧಾನ್ಯಗಳಿಗೆ ನಷ ಕೈ ಉಂಟಾಗುತ್ತದೆ. ಸಸಿ ಮಡಿಗಳಲ್ಲಿ ಇಲಿಗಳು ಮಣ್ಣನ್ನು ಕೆದರಿ 
ಬೀಜವನ್ನು ತಿನ್ನುವುದಬ್ಲದೆ ಎಳೆಯ ಸಸಿಗಳನ್ನು ಕಡಿಯುತ್ತವೆ. ಸಸಿಗಳು ಬೆಳೆಯುತ್ತಿ 


38 ಬತ್ತದ ಬೆಳೆ ಕೀಟ ನಿಯಂತ್ರಣ 


ರುವಾಗ ಇಲಿಗಳು ಕಾಂಡವನ್ನು ಜಿಗಿದು ಕಟಾವಿಗೆ ಬರುವವರೆಗೆ ಇಲಿಗಳು ಕಾಂಡ 
ವನ್ನು 5-15 ಸೆ.ಮಿ. ಎತ್ತರದಲ್ಲಿ ಕಡಿಮ ಕಾಳುಗಳನ್ನು ತಿನ್ನುತ್ತವೆ. ಗೆದ್ದೆ ಗಳಲ್ಲಿ 
ಕಾಳುತಿನ್ನುವುದಲ್ಲದೆ ಇಲಿಗಳು ತಮ್ಮ ಬಿಲಗಳಲ್ಲಿ ಸಾಕಷ್ಟು ತೆನೆಗಳನ್ನು ಸಂಗೃಹಿಸಿಡು 
ತ್ತವೆ. ಗದ್ದೆಯ ಅಂಚುಗಳಲ್ಲಿ ಇಲಿಗಳು ಬಿಲವನ್ನು ತೋಡುವುದರಿಂದೆ ಗದ್ದೆ ಯಲ್ಲಿ 
ನೀರನು ಹತೋಟಿಯಳ್ಲಿಡಲು ಕಷ್ಟವಾಗುತ್ತದೆ. 

ಚ್ದ ಣ್‌ ಬ್ರ ಹ 


ಇಲಿಗಳಿಂದಾಗಿ ಬತ್ತದ ಬೆಳೆಗಾಗುವ ನಷ್ಟವನ್ನು ಲೆಕ್ಕಹಾಕುವುದು ಕಷ್ಟವಾ 
ದರೂ ಅವುಗಳ ನಷ್ಟದ ಅರಿವು ಕೆಲವೊಮ್ಮೆ ಅತಿಯಾಗುತ್ತದೆ. ಕೆಲವು ಗದ್ದೆ ಗಳಲ್ಲಿ 
ಅಲ್ಲಲ್ಲಿ ಇಲಿಗಳು ಕಡಿದು ಹಾಕಿದ ಸ ಗಳನ್ನ್ಮೂ ತೆನೆಗಳನ್ನೊ ನೋಡಬಹುದು. 


ಇಲಿಗಳ ಹಾವಳಿಯು ಗದ್ದೆಯ ಬದಿಯಿಂದೆ ಒಂದು ಮೀ, ಗಳಷ್ಟ್ರಾದರೂ ಒಳಗಡೆ 
ಉಂಟಾಗಿರುವುದು ಸಾಮಾನ್ಯವಾಗಿ ಕಂಡು ಬರುತ್ತದೆ ಈ ಕಾರಣದಿಂದ ಇಲಿಗಳ 
ಹಾವಳಿಯನ್ನು ಕಂಡು ಹಿಡಿಯಲು ಗದ್ದೆಯ ಮಧ್ಯೆ ಪ್ರವೇಶಿಸಿ ಅಲ್ಲಲ್ಲಿ ಪರೀಕ್ಷಿಸು 
ವುದು ಆವಶ್ಯಕ. ಎಳೆಯ ಸಸಿಗಳನ್ನು ಇಲಿಗಳು ಕಡಿದು ಹಾಕಿದಾಗ ಆವು ಹಾನಿ 
ಗೊಳಗಾದ ಫೈರಿಪ ನಂತರ ತೆಂಡೆ ಹೊದೆಯುವದೆರಿಂದ ಪೈರು ಗಡ್ಡಿ ಯಲ್ಲಿ ಸುಮವಾಗಿ 
ಕಂಡುಬರುವುದಿಲ್ಲ. ನೀರು ಸುಮಾರಾಗಿ ನಿಲ್ಲದ ಗದ್ದೆಗಳಲ್ಲಿ ಕಡಮೆ ನೀರು ನಿಲ್ಲುವ 
ಸ್ಹಳಗಳಲ್ಲಿಯೇ ಇಲಿಗಳ ಹಾವಳಿಯು ಕಂಡು ಬರುತ್ತದೆ. ಗದ್ದೆಯಲ್ಲಿ ನೀರು ಕಡಮೆ 
ಯಾಗಿ ಕಟಾವಿನ ಸಮಯದಲ್ಲಿ ಗದ್ದೆಗಳಲ್ಲಿ ಇಲಿಗಳು ಚಲಿಸುವ ದಾರಿಗಳು, ಉದು 
ರಿದ ಕಾಳು ಮತ್ತು ತೆನೆಗಳು ಕಂಡುಬರುತ್ತವೆ. ಸುತ್ತಮುತ್ತಲೂ ಕಾಡುಗಳಿದ್ದು 
ಹೊಸದಾಗಿ ಬತ್ತದ ಬೆಳೆ ಬೆಳೆಸಿದ ಪ್ರದೇಶಗಳಲ್ಲಿ ಇಲಿಗಳ ಕಾಟ ಅತಿಯಾಗಿರುತ್ತದೆ. 
ಬತ್ತ ಮತ್ತು ಇಲಿಗಳು ತಿನ್ನುವ ಇತರ ಬೆಳೆಗಳನ್ನು ಒಂದೇ ಕಡೆಯಲ್ಲಿ ಬೆಳೆಸುವ 
ಪ್ರದೇಶಗಳಲ್ಲಿಯೂ ಇಲಿಗಳ ಕಾಟವು ವಿಪರೀತವಾಗಿರುತ್ತದೆ. ಕರ್ನಾಟಕದ ಎಲ್ಲ 
ಜಲ್ಲೆ ಗಳಲ್ಲಿಯೂ ಇಲಿಗಳ ಹಾವಳಿ ಕಂಡುಬರುತ್ತದೆ. 


ಬತ್ತದ ಗದ್ದೆಗಳಲ್ಲಿ ಹಾವಳಿ ಮೂಡುವ ಬೆಂಡಿಕೋಟ ಜಾತಿಯ ಇಲಿಗಳು 
(ಚಿತ್ರ 20) ಮನೆ ಇಲಿಗಿಂತ ಗಾತ್ರದಲ್ಲಿ ದೊಡ್ಡವು. ಇವು ಗಡ್ಡೆಗಳ ಸಮಾನ 
ಆಥವಾ ಮನೆಗಳ ಸಮಿಪ ವಾಸವಾಗಿರುತ್ತವೆ. ಈಜನವುದರ್ಲಿ ಇವು ಚುರುಕಾಗಿ 
ರುವುದರಿಂದ ನೀರು ನಿಂಶ ಗದ್ದೆಗಳಲ್ಲಿಯೂ ಬತ್ತದ ಪೈರಿಗೆ ಹಾನಿಮಾಡುವುದಲ್ಲದೆ 
ನೀರಿನಲ್ಲಿ ಕೆಲವು ತಾಸುಗಳನ್ನು ಕಳೆಯಬಲ್ಲವು. ಬತ್ತದ ತೆನೆ ಮತ್ತು ಕಾಂಡವನ್ನ 
ಲ್ಲದೆ ಎಡಿ, ಬಸವನ ಹುಳುಗಳನ್ನು ತಿನ್ನುತ್ತವೆ. ಬತ್ತದ ತೆನೆಗಳನ್ನು ಕಡಿದು ಹಾಕು 
ವುದರಿಂದ ಇವುಗಳಿಂದಾಗುವ ನಷ್ಟ ಹೆಚ್ಚು. ಕೊಯ್ಲಿನ ಸಮಯದಲ್ಲಿ ಇವುಗಳ 
ಹಾವಳಿ ಅಧಿಕ. ಬಿಲಗಳಲ್ಲಿ ಸಾಕಷ್ಟು ತೆನೆಗಳನ್ನು ಸಂಗ್ರಹಿಸಿಯೂ ಇಡುತ್ತವೆ. 
ಸಂಗ್ರಹಿಸಿದ ಕಾಳುಗಳನ್ನು ತೆಗೆಯಲು ಬಡೆ ಜನರು ಇವುಗಳ ಬಿಲಗಳನ್ನು ಆಗೆಯು. 


ಬತ್ತಕ್ಕೆ ಬೀಳುವ ಕೆಲವು ಪ್ರಾಣಿ ಪೀಡೆಗಳು 39 


ವುದೂ ಉಂಟು. ಇವು ದಿವಸಕ್ಕೆ 20-40 ಗ್ರಾ.ಗಳಷ್ಟು ಕಾಳುಗಳನ್ನು ತಿನ್ನಬಲ್ಲ 
ವಲ್ಲದೆ ಸಾಕಷ್ಟ ನ್ನು ಹಾಳು ಮಾಡಿಯೂ ಹಾಕುತ್ತವೆ, 

ಇವುಗಳ ದೇಹದ ಮೇಲ್ಭಾಗ ಕಡುಕ೦ದು ಅಥವಾ ನಸುಕಂದು ಬಣ್ಣ; ಜಲ 
ಭಾಗ ನಸುಕಂದು ಅಥವಾ ಕೆಲವು ಸಾರಿ, ನಸುಕಂದು ಮಿಶ್ರಿತ ಬಿಳಿ ಬಣ್ಣ ಬಾಲ 
ಕಪ್ಪ) ಬಣ್ಣ. ಇದರ ಬಾಲವು ಶಲೆ ಮತ್ತು ದೇಹದ (ಭಾಗ ಅಂಶ) ಕಂತ 
ಸ್ವಲ್ಪ ಹೆಚ್ಚು ಉದ್ದವಿರುತ್ತದೆ. ಗದ್ದೆ ಗಳಲ್ಲಿ ಪೈರಿನ ಬಿಛವಣಿಗೆಗೆ ಅನುಕೂಲವ 
ಸೆಪ್ಟೆಂಬರ" -ಆಕ್ಟೋಬರ್‌ ಮತ್ತು ಜನವರಿ-ಮಾರ್ಜಿ ತಿಂಗಳುಗಳಲ್ಲಿ ಮುಿಹಾಕುತ್ತವೆ. 
ಒಂದು ಸಾರಿಗೆ 5-13 ಮರಿಗಳನ್ನು ಇಕಬಲ್ಲವು, ಬಿಲ ತೋಡುವುದರಲ್ಲಿ ಇವು 
ಆತಿ ಚುರುಕು. ಬಿಲದ ದ್ವಾರದಲ್ಲಿ ಹೊಸದಾಗಿ ಕೆದರಿ ಹಾಕಿದ ಮಣ್ಣಿರುವುದರಿಂದ 
ಇವುಗಳ ಬಿಲವನ್ನು ಸುಲಭವಾಗಿ ಗುರುತಿಸಬಹುದು. ತೇವವಿರುವ ಮೃದು 








_. ಚಿತ್ರ 20: ಇಲಿ 
ಜಾಗ ಗಾ = ಪ್ರ 
ಮಣ್ಣನ್ನು ಇವು ಅಶಿಯಾಗಿ ತ ಹೆಚ್ಚು ಅಹಾರವಿರುವ ಬತ್ತ ಮತ್ತು 


ಬಿಲವು ವಿಶಾಲವಾಗಿ ಹರೆಡರುತ ಡೆ. ” ಒಂದು ಬಿಲದಲ್ಲಿ 
2-3 ಗೂಡುಗಳಿರುತ್ತವೆ. ಗೂಡಿನೊಳಗೆ ಎಲೆಗಳು, ತೆನೆ ಗಳು, ಧಾನ್ಯದ ತ*ಡು 
ಮುಂತಾದ ವಸ್ತುಗಳ ಸಂಗ್ರಹವಿರುತ್ತದೆ. ಒಂದು ಬಿಲದಲ್ಲಿ ಸಾಮಾನ್ಯವಾಗಿ ಒಂದೇ 
ಇಲಿ ವಾಸವಾಗಿರುತ್ತದೆ. ಇವುಗಳ ಬಿಲಗಳು 40 ಮೀ. ಉದ್ದ ಹಾಗೂ 2 ಮೀ. 
ಆಳದವರೆಗೆ ಹರಡಿರುತ್ತವೆ. ಲಗಳಿಗೆ ಹಲವು ಕವಲುಗಳಿದ್ದು ಕೆಲಪು ಕವಲುಗಳು 
ಮೊಂಡಾಗಿರುತ್ತವೆ. 


40 ಬತ್ತದ ಬೆಳೆ ಕೀಟಿ ನಿಯಂತ್ರಣ 


ಹಕೋಟ ; ಬತ್ತದ ಗಡ್ಡಿ ಗಳಲ್ಲಿರುವ ಇಲಿಗಳನ್ನು ವಿಷಮಿಶ್ರಿತ ಆಹಾರದ 
ಉಪಯೊ!ಗದಿಂದಲೂ ಬಿಲಗಳೊಳಗೆ ಧೂಪಕಗಳನ್ನು ಉಪಯೋಗಿಸುವುದರಿಂದಲೂ 
ಕಡಮೆ ಮಾಡಹುದು. 


1. ನಿಷವಿಂಶ್ರಿತ ಆಹಾರದ ಉಪಯೋಗ 


ಸಂಜೆಯ ಸಮಯ ತೆರೆದಿರುವ ಎಲ್ಲ ಬಿಲಗಳ ದ್ವಾರಗಳನ್ನೂ ಒದ್ದೆ ಮಣ್ಣಿನಿಂದ 
ಮುಚ್ಚಿ ಮರುದಿನ ಬೆಳಿಗ್ಗೆ ತೆಕಿದಿರುವ ಜಾ ಎರಗಳನ್ನು ಗುರುತು ಹಾಕಬೇಕು. 
ತೆಕೆದಿರುವ ದ್ವಾರದ ಬಿಲಗಳಲ್ಲಿ ಇಲಿಗಳು ವಾಸವಾಗಿರುತ್ತವೆ. 


ಇಲಿಗಳು ಬಹಳ ಸಂಶಯಸೆಡುವ ಪ್ರಾಣಿಗಳಾದುದೆರಿಂದ ವಿಷಮಿಶ್ರಿತ ಆಹಾರ 
ವನ್ನು ಇಡುವ ಎರಡು-ಮೂರು ದಿವಸಗಳ ಮೊದಲು ವಿಷಮಿಶ್ರಿತವಾಗದ ಆಹಾರವನ್ನು 
ಬಿಲಗಳ ಸಮಾಪ ಇಟ್ಟು ಅವುಗಳ ಸಂಶಯವನ್ನು ದೂರಮಾಡಬೆಕ. ಇಲಿಗಳು 
ಆಹಾರ ಸ್ವೀಕರಿಸುವುದು ಕಂಡು ಬಂದನಂತರ ವಿಷಮಿಶ್ರಿತ ಆಹಾರವನ್ನು ಒಂದು 
ಒಂದು ಬಿಲಕ್ಕೆ 15 ಗ್ರಾ. ಗಳಷ್ಟು ಇಡಬೇಕು. ವಿಷಮಿಶ್ರಿತ ಆಹಾರವನ್ನು 
ಇಡುವಾಗ ವಿಷ ವಸ್ತುಗಳನ್ನು ಉಪಯೋಗಿಸುವಾಗ ಕೈಗೊಳ್ಳಬೇಕಾದ ಎಲ್ಲ 
ಎಚ್ಚರಿಕೆಗಳನ್ನೂ ವಹಿಸಬೇಕು. ಸತ್ತ ಇಲಿಗಳನ್ನು ಮಣ್ಣಿ ನೊಳಕ್ಕೆ ಹೂತು 
ಬಿಡಬೇಕು. 


ವಿಷಮಿಶ್ರಣಕ್ಕೆ ಈ ಕೆಳಗಿನ ವಸ್ತುಗಳನ್ನು ಉಪಯೋಗಿಸಬಹುದು : 


(i) ಜಿಂಕ್‌ ಫಾಸ್ಟ್ಯಾಯಿಡ್‌ — 3 ಪಾಲು 
ಹಿಟ್ಟು ಕೆ — 80 ಪಾಲು 
ನೆರೆಗಡಲೆ ಚೂರುಗಳು 16 ಪಾಲು 
ಖಾದ್ಯ ಎಣ್ಣೆ — ಮಿಶ್ರಣವನ್ನು ಒದ್ದೆ 
ಮಾಡುವಷ್ಟು 
(11) ಕೀಟಾಭಿನ" — 5 ಪಾಲು 
ಹಿಟ್ಟು ಪಾ 92 ಪಾಲು 


ಖಾದ್ಯ ಎಣ್ಣೆ — 3 ಪಾಲು 


ಬತ್ತಕ್ಕೆ ಬೀಳುವ ಕೆಲವು ಪ್ರಾಣಿ ಪೀಡೆಗಳು 41 


2. ಧೂಪಕಗಳ ಉಪಯೋಗ 


(1) ಧೂಪಕ ಹಾಕುವ ಪಂಪಿನಿಂದ ಒಂದು ಬಿಲದೊಳಗೆ ಸುಣ್ಣದ ಪುಡಿ 
ಯನ್ನು ಪ್ರಯೋಗಿಸಿದರೆ ಉಳಿದ ದ್ವಾರಗಳನ್ನು ಗುರುತು ಮಾಡಿಕೊಳ್ಳ ಬಹುದು. 
ಎಲ್ಲ ದ್ವಾರಗಳನ್ನು ಮುಚ್ಚಿ ಒಂದು ದ್ವಾರದಿಂದ ಬಿಲವೊಂದಕ್ಕೆ 20-.30 ಗ್ರಾ. 
ಗಳಷ್ಟು ಸೈನೋಗ್ಯಾಸ್‌ ಪುಡಿಯನ್ನು ಧೂಪಕ ಹಾಕುವ ಪಂಪ್‌ನಿಂದ ಉಪಯೋಗಿಸಿ 
ಬಿಲದ ದ್ವಾರವನ್ನು ಒದ್ದೆ ಮಣ್ಣಿನಿಂದ ಮುಚ್ಚೆ ಬಿಡಬೇಕು. 


(11) ಇಲಿಗಳು ವಾಸವಾಗಿರುವ ಬಿಲದೊಳಗೆ 0.6 ಗ್ರಾ. ತೂಕದ ಒಂದು 
ಅಲ್ಯೂಮಿನಿಯಂ ಫಾಸ್ಟಾಯಿಡ್‌ ಬಿಲ್ಲೆಯನ್ನು ಹಾಕಿ ಬಿಲದ ದ್ವಾರವನ್ನು ಒದ್ದೆ 
ಮಣ್ಣಿನಿಂದ ಮುಚ್ಚಿ ಬಿಡಬೇಕು. 


ಅನುಬಂಧ 


1. ಕೆಲವು ಕೀಟಿನಾಶಕಗಳಲ್ಲಿರುವ ಕೀಟನಾಶಕ ಅಂಶ ಮತ್ತು ಒಂದು 
ಎಕರೆಗೆ ಒಮ್ಮೆ ಉಸೆಯೋಗಿಸಲು ಬೀಕಾವ ಕೀಟನಾಶಕ ವಸ್ತು 





ಒ೦ದು ಎಕರೆಗೆ ಒಮೆ 
ಉಪಯೋಗಿಸಲು ಬೇಕಾದ 





ಹೆಸರು ಬ ಕೀಟಿನಾಶಕ 
(ಕಿ.ಗ್ರಾಮ್‌ 
ಮಿಲಿ ಲೀಟರ್‌) 
1 2 ಈ 
|) ಧೂಳುಗಳು 
1. ಆಲ್ಚ್ಪ್ರಿನ” 5. — 12 ಕೆ.ಗ್ರಾ. 
2. ಜಬ. ಎಚ್‌. ಹಿ, 10-/. — 8 ಕಿ.ಗ್ರಾ. 
3. ಹೆಪ್ಟಾಕ್ಲೋರ್‌ 6°/. ಎ. 43ಕಿ.ಗ್ರಾ. 
4, ಕಾರ್ಬರಿಲ್‌ 10/. ಡಾ 8 ಕಿ.ಗ್ರಾ. 
5. ಕ್ಲೋರ್‌ಡೇನ್‌ 5/. 12 ಕಿ.ಗ್ರಾ. 
6. ಮಲತಯಾನ” 5./. — 10 ಕಿ.ಗ್ರಾ. 
7. ಟ್ರಿಕೋರ್‌ಫಾಸ್‌ 5*/. ಸಾ 10 ಕೆಗ್ರಾ. 
8. ಪ್ಯಾರಥಯಾನ್‌ 2. — 3 ಕಿ.ಗ್ರಾ. 
॥) ಹರಳುಗಳು ' 
1. ಕಾರ್ಬೋಫ್ಯರಾನ" 3/. — 7.58ೆಗ್ರಾ 
2, ಫೋಕೇಟ್‌ 10-/. ಘಾ 5,0 +. ಗ್ರಾ. 
3. ಕ್ವನಾಲ್‌ಫಾಸ್‌ 5/ ೧ 120ಕಿಗ್ತಾ. 
4. ಡೈಸಲ್ಫೊಟಾನ” ಕಾಗ ೨. 10.0 ಕಿ.ಗ್ರಾ. 
111) ಸೆನೆಪುಡಿಗಳು 
1. ಕಾರ್ಯರಿಲ್‌ 50/ bea 1,00 ಕಿ.ಗ್ರಾ. 





ಅನುಬಂಧ ಮುಂದುವರಿದಿದೆ 


43 








1 2 3 
Iv) ನೊರೆ ವಸ್ತುಗಳು 
1. ಮಲಧಿಯಾನ” 5೧*/. 540 ಮಿ. 
2. ಮಿಥೈಲ್‌ ಪ್ಯಾರಥಯಾರ್ನ 50°. 240 ಮಿ. 
ತಿ. ಕ್ವಿನಾಲ್‌ ಫಾಸ್‌ 25 /. 475 ಮಿ. 
4, ಎಂಡ್ರಿನ್‌ 20 /. 600 ಮಿ. 
5. ಡೈಮಿಶೋಯೇಟ್‌ 30./. 400 ಮಿ. 
6. ಫೆನಿಟ್ರೋಥಿಯಾನ” 100 /. 150 ಮಿ. 
7. ಕ್ಲೋರ್‌ಫೆನ್‌ವಿನ್‌ಫಾಸ್‌ 24,/. 850 ಮಿ. 
8. ಫೆಂತಿಯಾನ್‌ 100°}. 475 ಮಿ. 





[oS 
- 


10. 


11, 


12. 
13, 
14. 


2. ಕೆಲವು ಕೀಟಿನಾಶಕಗಳ ಹೆಸರುಗಳು 


ಸಾಮಾನ್ಯ ಹೆಸೆರು 


ಆಲ್ಲ್ರಿನ್‌ 


ಎಂಡಿ ನ್‌ 


ಅಲ್ಯುಮಿನಿಯಂ 
ಫಾಸ್ಫಾಯಿಡ್‌ 


ಕಾರ್ಬರಿಲ್‌ 


ಕಾರ್ಬೋಫ್ಯರಾನ್‌ 
ಕ್ಲೋರ್‌ಡೇನ್‌ 


ಕ್ಲೋರ್‌ಫೆರ್‌ವಿನ"ಫಾಸ್ಸ 
ಕ್ವಿನಾಲ್‌ ಫಾಸ್‌ 
ಡೈಮಿತೋ ಯೇಟ್‌ 


ಡೈ ಸಲ್ಫಾನ್‌ 
ಫೆನಿಟೊಥಿಯಾನಿ” 


ಫೆಂತಿಯಾನ್‌ 


ಫೋಕೀಟ್‌ 
ಫಾಸ್ಫಾಮಿಡಾನ್‌ 


ಮಾರಾಟದ ಹೆಸರುಗಳು 


ಆಲ್ಮಿನ್‌, ಅಲ್ಲೆ ಕ್‌, ಮೈಕೊಲಲ್ಲಿ ನ್‌ 
ಗೋಪ್‌, ಹೆಕ್ಸಮಾಕ್‌, ಸ್ಯಾಂಡೋಜ್‌, 
ಲಿೀಕಲ್‌ರಾಕ್‌ 

ಎಂಡ್ರಿನ್‌, ಎಂಡ್ರೆಕ್ಸ್‌, ಹೆಕ್ಟಾಡ್ರಿನ್‌; 
ಟಿಫಾಡ್ರಿನ್‌, ಮೈಕೊ ಏಂಡ್ರಿನ್‌, ಗೋಪ್‌, 
ಸ್ಯಾಂಡೋಜ್‌ 

ಫಾಸ್‌ಟಾಕ್ಸಿನ್‌, ಸೆಲ್‌ಫಾಸ್‌ 


ಸೆವಿನ”; ಹೆಕ್ಸಾವಿನ್‌; ಸ್ಯಾಂಡೋಜ್‌ಕಾರ್ಬರಿಲ್‌ 
ಕೆಲ್ಲೆಕ್ಸ್‌ 

ಫ್ಯುರಡಾನ" 

ಕ್ಲೋರ್‌ಶೇನ್‌, ಕ್ಲೋರೆಟಕ್ಸ್‌, ಹೆಕ್ಟಮಾನ್‌ 
ಕ್ಲೋರೆಡೇನ್‌, ಮೈಕೊ, ಇನ್‌ಟಾಕ್ಸ್‌, 
ಲೀಶಲ್‌ರಾಕ್‌' 

ಬಕ್ಲೇನ್‌ ಸಾಫೆಕ್ಟಾನ್‌ 

ಇಕಾಲುಕ್ಸ್‌ 

ರೋಗಾರ್‌, ಸ್ಯಾಗಾನ್‌, ಹೆಕ್ಸಾಗರ್‌, 
ಡಿಮೆಟಾಕ್ಸ್‌ 

ಸಾಲ್ವರಿಕ್ಸ್‌, ಡೈಸಿಸ್ಟಾನ್‌, ಸಿಸ್ಟ್ರಾಕ್ಸ್‌ 
ಫೊಲಿತಿಯಾನ್‌, ಸುಫೂತಿಯಾನ್‌, ಎಕೊತಿಯಾ 
ಎಕೋತಿಯಾನ್‌, ಫೆನಿಟಾಕ್ಸ್‌ 

ಲಿಬೇಡ್‌ 

ಲೆಮೆಟ್‌ 

ಡಿಮೆಕಾ ಫನ್‌ 


ಕೆಲವು ಕೀಟನಾಶಕಗಳ ಹೆಸರುಗಳು 


15. ಬಿ. ಎಚ್‌. ಸಿ, 


16, ಮಲತಯಾನ್‌ 


17. ಮಿಥೆ ಲ್‌ 
18. ಪ್ಯಾರತೆಯಾನ್‌ 


19. ಹೆಪಾ ಕೋರ್‌ 


45 


ಖಿ. ಎಚ್‌.ಸಿ, ಗೆಮೆಕ್ಸೀನ್‌, ಹೆಕ್ಸಿಡಾಲ್‌, 


ಹೆಕ್ಸಕ್ನೋರ್‌, ಬೆಂಜಿಕ್ಲೋರ್‌, ಬೆಂಜೆಕ್ಸ್‌, 
ಮೈಕೋನೇನ್‌, ಹೆಕ್ಸೆಮಾರ್‌, 
ಬಿ.ಎಟ್‌.ಸಿ., ಇಂಟಾಕ್ಸ್‌, ಲೀತಲ್‌ರಾಕ್‌ 
ಮಲತಯಾನ್‌, ಮಲಮಾಶ, ಮೆಬಟೆಕ್ಸ, 
ಸೈತಿಯಾನ” 

ಮೆಟಾಸಿಡ್‌ ಇನಟಾಕ್ಸ್‌; ಪರಮಾರ್‌ 
ಥಯೋಫಾಸ", ಪಾರಟಿಕ್ಸ್‌, 
ಮೈಕೊಪ್ಯಾರತಯಾನ್‌ 

ಹೆಪ್ಟಾಕ್ಲೋರ್‌, ಹೆಪ್ಫಾಫ್‌, ಹೊಪ್ಪೋಕ್ಸ್‌, 
ಮೈಕೊಹೆಪ್ಟೈಕ್ಲೋರ್‌, ಹೆಕ್ಚಮಾರ್‌, 
ಹೆಪ್ಟಕ್ಲ್ಯೋರ್‌ 


WV. 


3. ಕೆಲವು ಉಪಯುಕ್ತ ಕೋಷ್ಟಕಗಳು 
ತೂಕ 


1 ಔನ್ಸ್‌ ಜ್‌ 28,35 ಗಾಮ್‌ 
1 ಪೌಂಡ್‌ ಎ 16 ಔನ, ಎ 454.54 ಗ್ರಾಮ್‌ ಎ 40 ಕೊಲ 
1 ಕೆ.ಗ್ರಾಮ್‌ ಎ 2.205 ಪೌಂಡ್‌ ಎ 35.27 ಔನ್ಸ್‌ 

= 1000 ಗ್ರಾಮ್‌ 
1 ಕ್ವಿಂಟಾಲ್‌ ಎ 100 ಕಿ.ಗ್ರಾಮ್‌ 


1 ಮೆಟ್ರಿಕ್‌ ಟರ” ೭ 10 ಕ್ವಿಂಟಾಲ್‌ ಇ 1000 ಕಿ.ಗ್ರಾಮ್‌ 
ಆಳತೆ 


1ಓ ಚಮಚ = 5 ಮಿ.ಲೀಟಿರ್‌ 

1 ಔನ್ಸ್‌ ಎ 28.41 ಮಿ.ಲೀಟರ್‌ 

1 ಸೈಂಟ್‌ =20 ಔನ್ಸ್‌ ಜ 473.9 ಮಿ.ಲೀಟರ್‌ 
1 ಲೀಟರ್‌ ಎ. 1000 ಮಿ.ಲೀಟರ್‌ 

1 ಗ್ಯಾಲನ್‌ _ 4.54 ಲೀಟರ್‌ ಎ. 10 ಪೌಂಡ್‌ 


1 ಸೀಮೆಎಣ್ಣೆ ಡಬ್ಬ =4 ಗ್ಯಾಲನ್‌ = 18 ಲೀಟರ್‌ 


ದೊರ 


1 ಮಾಟರ್‌ ೬ 3.28 ಅಡಿ 
1 ಮೈಲಿ = 1.609 ಕಿ.ಬಾಟಂ” 


“1 ಕ.ಮೀಟಂ" = 0.621 ಮೈಲಿ 


ವಿಸ್ತೀರ್ಜ 


1 ಎಕರೆ ಎ 40 ಗುಂಟೆ ಎ 4840 ಚದರ ಗಜ ಎ 43,560 ಚದಂ 
ಅಡಿ 22 4,047 ಚದಕ ಮೀಟರ್‌ ಮ. 0,4067 ಹೆಕ್ಟೇರ್‌ 

1 ಹೆಕ್ಟೇರ್‌ = 2.48 ಎಕರೆ = 10,00೦ ಚದರ ಮೀಟರ್‌ 

1 ಚದರ ಮೈಲಿ ಎಂ 640 ಎಕರೆ ೭ 259 ಹೆಕ್ಟೇರ್‌ 


ಆಧಾರ ಗ್ರೆಂಥಗಳು 


Ayyar, T.\V.R., Hand Book of Economic Entomology. 
Madras: Government Press, 1963. 


Feakin, D.S., Pest Control in Rice. Pans Manual No. 3, 
London : Centre for overseas Pest Research, 
1976. 


Grist, D.H., and R.J.A.W. Lever, Pests of Rice. London: 
Longmans. Green and Co, Ltd., 1368. 


Pruthi, H.S., Text Book on Agricultural Entomology. 
New 261೧1: ICAR, 1969. 


Rai, ೧.5, Rice Root Aphidsin Karnataka, Soil Biology 
and Ecology News Letter. 1 (1): 4-5, 1978. 
ಶಿವರಾಮ ಕೈ, ಹಿ, ಮತ್ತು ನಾಗೇಶಚಂದ,, ಬಿ. ಕೆ., 
ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಗಳು 
ಬೆಂಗಳೂರು ಕೃಷಿ ವಿಶ್ವ ವಿದ್ಯಾನಿಲಯ, 1975. 


ಅಪ್ಸರೆ 
ಆಯತಾಕಾರ 
ಎಲೆಸುರುಳೆ ನೊಣ 


ಏಡಿ 

ಕ್ರಮ 

ಕಾಂಡಕೊರೆಯುವ 
ಹುಳು 

ಕೀಟನಾಶಕ 

ಕೊಂಬಿನ ಹುಳು 


ಕೊರೆಯುವ ಹುಳು 
ಕೊಳವೆ ನೊಣ 
ಕೊಳವೆ ಹುಳು 
ಗರಿ ಸುತ್ತುವ ಹುಳು 
ಗೆದ್ದಲು 

ಧು 
ಜಿಗಿ ಚಿಟೆ ಸ 


ಪಾರಿಭಾಷಿಕ ಶಬ್ದ ಕೋಶ 


Nymph 

Oblong 

Leaf whorl 
maggot 

Crab 

Measure 

Stemborer 


೧65೭101606 

Horned 
caterpiller 

Borer 

Gall fly 

Case worm 

Leaf folder 

Termite 

Skipper 
butterfly 


ಜಿಗಿ ಹುಳು 


ತೆನೆ ಹುಳು 


ತೆನೆ ತಿಗಣೆ 

ತೆನೆಯ ಹೇನು 
ದ್ರಾವಣ 

ನಷ್ಟ 

ನುಸಿ 

ನೀಲಿ ಚಿಪ್ಪಿನ ಹುಳು 
ಪತಂಗ 

ಬತ್ತದ ಗರಿ ಸುಶಿ 
ಬೇರಿನ ಹೇನು 
ಮುಡತೆ 

ಮುಳ್ಳು ಚಿಪ್ಪಿನ ಹುಳು 
ಸಹಿಮಡಿ 

ಹಿಂಪರಣೆ 

ಸೇನೆ ಹುಳು 
ಹತೋಟಿ 


Hopper 

Head 
caterpiller 

Earhead bug 

Earhead aphid 

Solution 

Damage 

Mite 

Blue beetle 

Moth 

Rice teaf mite 

Root aphid 

Grass hopper 

Hispa 

Nursery bed 

Spray 

Army worm 

Control 


39, 
13. 
14. 
15. 
16. 
17, 
18. 
19. 
20. 
21. 


22. 
23. 
28, 


ಕ 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


ಸುಭಿಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 

ಪೀಡೆ ನಿರ್ವಹಣೆ (ದ್ವಿತೀಯ ಮುದ್ರಣ) 

ಕೀಟ ವಿಂಗಡಣೆ 

ಕೀಟ ಹತೋಟಿ (ದ್ವಿತೀಯ ಮುದ್ರಣ) 

ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 1 

ತರಕಾರಿ ಬೇಸಾಯ 

ಕೃಷಿ ರಸಾಯನಶಾಸ್ತ್ರ ಶಬ್ಭಾರ್ಥ ನಿರುಪಣಾವಳಿ 

ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 

ರೈತರ ನೆಚ್ಚು ಮೆಚ್ಚಿ ನ ಮರಗಳು 

ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 2 

ಬೀಜಗಣಿತ ಪರಿಚಯ 

ಮಣ್ಣು ಮತ್ತು ನೀರು ನಿರ್ವಹಣೆ 

ಮಣ್ಣು 

09 

ಕೃಷಿ ಸಹಕಾರ 

ಮಣ್ಣು ಮತ್ತು ಕಳೆಗಳ ನಿಯಂತ್ರಣ 

ಗೋಸಂಸತ್ತು 

ಧಾನ್ಯ ದಾಸ್ತಾನ:ಶಕ್ವ ಮತ್ತು ಪದ್ಧತಿಗಳು 

ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 

ಪಶುವೈದ್ಯಕೀಯ ವಿಜ್ಞಾ ನ (ದಿ ತೀಯ ಮುದ್ರಣ) 

ಹೊಲದ ಬೆಳೆಗಳಿಗೆ ಬೀಳುವ ಕೆಲವು. ಕೀಟಿಗಳು 

ಬ್ರಾಕ್ಟರು ಹಾಗೂ ಅವುಗಳನ್ನು 
ಸುಸ್ಥಿತಿಯಲ್ಲಿಡುವ ಕ್ರಮಗಳು 

ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 3 

ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 

ಕಣಜದ ಪೀಡೆಗಳು ಮತ್ತು ಅವುಗಳ ಹತೋಟ 


* ಪ್ರಶಿಗಳು ತೀರಿವೆ 


ಸಾದಾ ಕ್ಕಾಲಿಕೊ 

2-50 

7-00 
15-00* 
12-50 

6-25 
12-50 

5-00 6-25* 
15-00 19-00* 
15-00 19-00% 
11-25 15-00 
15-00 20-00 
15-00 19-00* 


11-25 15-00 


6-25* 10.00* 
15-00 19.00* 
6-25 10-00* 


7-50 11-25* 
17-50 21-25% 
6-00 16-00 
8-25* 12.50% 


7.50* 12.50* 
10-00 18.00* 
11-25* 16.05* 
15-00 19-00 


50 


30. 
31. 


32. 
33. 
ವಿ4, 


35. 


30, 
40. 
4.1. 
42 


43. 


ಸಸ್ಯ ವರ್ಗೀಕರಣಶಾಸ್ತ್ರ 
ಪೌಷ್ಟಿಕ ಆಹಾರ (ದ್ವಿತೀಯ ಮುದ್ರಣ) 
ಕಡಲ ಮಿಸಾನುಗಾರಿಕೆ 
ಧಾನ್ಯದ ಬೆಕೆಗಳಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟ 
ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 
ಶಿಶುನಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 
ಕೃಷಿ ಎಂಜಿನಿಯರಿಂಗ್‌ ಪಠ್ಯಪುಸ್ತಕ ಸಮಾಕ್ಷಣೆ 
ಇಲಿಗಳು ಹಾಗೂ ಅವಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟ 
ಕ್ಯಾನಿಂಗ”-ಅಹಾರ ಜೋಪಾಸನೆಯ 
ಒಂದು ಆಧುನಿಕ ವಿಧಾನ 
ಅಲಂಕಾರ ಸಸ್ಯಗಳಿಗೆ ಬೀಳುವ ಕೇಟಿಗಳು 
ಹಾಗೂ ಅವುಗಳ ಹತೋಟಿ 
ಜೀವಕೋಶಕ್ರಿಯಾಶಾಸ್ತ್ರ ಮತ್ತು 
` ಜೀವರಸಾಯನಶಾಸ್ತ್ರ 
ಎಲುಬುಶಾಸ್ತ್ರ 
ಕಡಲೆಕಾಯಿ 
ಗಣಿತಶಾಸ್ತ್ರ ಪ್ರವೇಶಿಕ, ಭಾಗ 1 
ತೆಂಗು, ಅಡಕೆ, ಇತರ ಗಿಡಮರಗಳಿಗೆ ಬೀಳುವ 
ಕೀಟಿಗಳು ಹಾಗೂ ಅವುಗಳ ಹತೋಭಿ 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಜತೋಟ 


$ ಪ್ರತಿಗಳು ತೀರಿವೆ 


ಬತ್ತದ ಬೆಳೆ ಕೀಟ ನಿಯಂತ್ರಣ 


ಸಾದಾ ಕ್ಶಾ ಕ್ಕೊ 


15-00 20.00 
6-00 16-00 
5-00 10-00 
10.758 
4-50 
6-00 
77-50% 
8-50 14-00 
9-50 14-25 
31-50 
16.25 
16-25 12-25 
10.75 
20.00 25-00 
10-25 16-25 
10-00+ 15-00 
25-00 30-00 
5.೧೧* 
12-00 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


44. 
45. 
46, 


47. 


48. 


49. 


೨೧೦, 


51. 
59. 
೮೩. 


54, 
55. 
56, 
57, 
58. 
59. 
60. 
61. 
62. 
63, 


64, 


ಸಾದಾ 


ಭಾರತದಲ್ಲಿ ಕೋಳಿಸಾಕಣೆ 29.50 
ಕಲ್ಲುನಾರು (ಭೂತಾಳೆ) ಗಿಡಗಳು 5.00 
ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ 

ಕೀಟಿಗಳು ಹಾಗೂ ಅವುಗಳ ಹತೋಟಿ 7-50 


ಹತ್ತಿ, (ನ. ಲು), ನಾರು ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 10-00 
ಹಸುಕಿಲೆ ಗೊಬ್ಬರ, ಮೇವು ಹಾಗೂ ಉಪ್ಪು 
ನೇರಳೆ ಬೆಳೆಗಳಿಗೆ ಬೀಳುವ ಕೀಟಗಳು 


ಹಾಗೂ ಅವುಗಳ ಹಕೋಟ 5.00 ' 


ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು 
ಸಾಂಬಾರ (ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ 
ಕೀಟಿಗಳು ಹಾಗೂ ಅವುಗಳ ಹತೋಟ 3.75 
ಸೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 4-50 


ಸಸ್ಯಸಾಮ್ರಾಜ್ಯ 25.00 
ಮಾನಂಗಾರಿಕೆ 10-00 
ಭಾರತೀಯ ಗ್ರಾಮೀಣ ಯುವಕ ರೈತ ಸಂಘಗಳ 

ಸಂಘಟಣೆ 8-25 
ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-9 20-00 
ಸಾವಂಗುವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ 12-00 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ರಾಣಿ ಮೂಲದ ಸೋಂಕು ರೋಗಗಳು 7-50 
ದೊಡ್ಡರೋಗ 5.00 
ಮೂಲ ಅರ್ಥಶಾಸ್ತ್ರ 19-00 
ಜೇನುಸಾಕಣೆ 17-50 
ಕೃಷಿರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3.25 


ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ 
ಉತ್ಪಾದನೆ 20-00 


§ | 
ಕೃಷಿ ಅನಿಲಯಂತ್ರ ಹಾಗೂ ಟ್ರಾ ಕಿಕ್ಕರುಗಳು 


51 
ಕಾಲಿಕೊ 
ಕ್ರ 


27-50 


30-00 
15-00 


13-25 
25-00 
19-00 
17-50 
25-00 
12-00 


24-00 


22-50 


25-00 
60-00 


52 ಬತ್ತದ ಬೆಳೆ ಕೀಟ ನಿಯಂತ್ರಣ 


ಸಾದಾ ಕ್ಕಾಲಿಕೊ 


65, ಸಹಕಾಗಿ ಬೇಸಾಯ 18-00 23-090 
66. ಕೋಶ 20.00 25.00 
67. ತರಕಾರಿ ಬೆಳೆಗಳ ಕೇಟಿ ನಿಯಂತ್ರಣ 12-50 19-00 
68 ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 25-00 
69, ಸಂಸ್ಕೃತಿಯ ರೂಪಿಕೆಗಳು 17-00 22-00 
70. ರೇಖಾತ್ಮಕ ಬೀಜಗಣಿತ 30-00 35-00 
71. ಹುಲಿ-ಭಾರತದ ರಾಷ್ಟ್ರೀಯ ಮೃಗ 20-00 24-00 
72. ನೀರಾವರಿ ತತ್ವ ಹಾಗೂ ಪದ್ಧತಿಗಳು 45-00 50.00 
78, ಮಣ್ಣು ಶಿಲೀಂಧ್ರ ಕೈಪಿಡಿ 45-00 50-00 
74, ಪ್ರಾಣಿಗಳ ವರ್ತನೆ 17-00 22-00 
75. ಬೆಳೆ ಕೀಟಗಳು ಮತ್ತು ಅವುಗಳ ಹತೋಟ 125-00* 
76. ಸಸ್ಯೃತಳಿ ಅಭಿವೃದ್ಧಿ ವಿಧಾನಗಳು 680.00 
71. ಪ್ರಾಣಿಗಳ ಶರೀರಕ್ರಿಯಾಶಾಸ್ತ್ರ 17-00 ೨2.00 
78. ಆಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 


ಗಳಿಸಿರುವ ಸೂಕ್ಷ್ಮಜೀವಿಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ 1) 8-50 
79. ಕೆಲವು ಸಸ್ಯಗಳ ವೈಜ್ಞಾನಿಕ, ಕುಟುಂಬ, 
ಇಂಗ್ಲೀಷ್‌ ಹಾಗೂ ಕನ್ನಡ ಹೆಸರುಗಳು 15.00 20-00 
80. ಮಾನು ಮತ್ತು ಇತರ ಸಾಗರೋತ್ಪನ್ನ ಆಹಾರಗಳ 
ಶೀತ ಜೋಪಾ?ನೆ 20-00 25.00 
81. ಸಾಕುಪ್ರಾಣಿಗಳ ಕೀಲು ಮತ್ತು ಸ್ನಾಯುಶಾಸ್ತ್ರ 20-00 25.00 


೪೧. ಸುರಿಸಾಗಣೆ 20 13,00, 
83. ಜೋಳ 10-00 15-00 
84. ಹಂದಿಯ ಭ್ರೂಣಶಾಸ್ತ್ರ 35-00 40-00 
ಓರ, ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 25.00 30-00 


86 ದಾಸ್ತಾನು ಕೇಟಗಳು ಹಾಗೂ ಅವುಗಳ ಹತೋಟಿ 8-00 
87. ಮನೆ ಕೀಟಗಳು ಇತರ ಪೀಡೆಗಳು 
ಹಾಗೂ ಅವುಗಳ ಕತೋಟ 10-00 


೯ ಪ್ರತಿಗಳು ತೀರಿವೆ 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 53 


88. 


89, 
90, 


೨1, 


99. 


೨8. 
94. 


96. 


97. 


98. 


99, 
100, 


101. 
102, 
103. 
104, 


ಸಾದಾ ಕ್ರಾಲಿಕೊ 
ಜಾನುವಾರು ಮತ್ತು ಮನುಷ್ಯರಿಗೆ ಬೀಳುವ 
ಕೀಟಿಗಳು ಹಾಗೂ ಅವುಗಳ ಹತೋಟಿ 10-00 
ತೆಂಗಿನ ಬೇಸಾಯ ೨9.00* 14.00* 
ಆಹಾರ ರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ 1) 33-00 


ಸೂಕ್ಷ್ಮಜೀವಿಶಾಸ್ತ್ರದ ಬೆಳವಣಿಗೆ ಹಾಗೂ 


ವಿಧಾನಗಳು (ಸೂಕ್ಷ್ಮಜೀವಿ ಜಗತ್ತು, ಭಾಗೆ 1) 17.00 


ಕೃಷಿ ಸಸ್ಯಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 2-00 
ಹಸುರು ಸಸ್ಯದ ಜೀವನ 12-00 17-00 


ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ 
ಸಂಬಂಧೆ (ಸೂಕ್ಷ್ಮಜೀವಿ ಜಗತ್ತು, ಭಾಗ 2) 13-00 
ವಿವಿಧ ಆಹಾರಗಳ ಕುಲಹಿತವಣಗುವಿಕೆ ಕೆಡುವಿಕೆ 
ಮತ್ತು ರಕ್ಷಣೆ (ಅಹಾರ ಸೂಕ್ಷ್ಮಜೀವಿ ವಿಜ್ಞಾನ, 
ಭಾಗ 3) 15-00 
ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳು 
KR ಣ್‌ 
ಮತ್ತು ಆಹಾರಗಳು (ಆಹಾರ ಸೂಕ್ಷ್ಮಜೀವಿ 
ವಿಜ್ಞಾನ, ಭಾಗ 4) 7-00 
ರೋಗಕ್ಕೆ ಸಂಬಂಧಪಟ್ಟಂತೆ ಆಹಾರಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗೆ 5) 5-00 
ಆಹಾರ ನೈರ್ಮಲ್ಯ ಹಕೋಟ ಮತ್ತು ಪರೀಕ್ಷೆ 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ 6) 7-00 
ಕೃಷಿ ಕರ್ನಾಟಕ 12-00 17-50 
ದಾಸ್ತಾನು, ಮನೆ ಜಾನುವಾರು ಹಾಗೂ 
ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 35-00 


ಮತ್ಸ ಶಾಸ್ತ್ರ 50-00 
ಹೆಣ್ಣು ಮತ್ತು ತರಕಾರಿ ಸಂರಕ್ಷಣೆ 35-00 40-00 
ಫಾರ್ಮ್‌ ನಿರ್ವಹಣೆ ಅರ್ಥಶಾಸ್ತ್ರ 60-00 


ಎ ದ್‌ ಸರದ 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ 62.50 


54 


105. 


106. 


107. 


108. 
109, 
110. 
111. 
112. 
113. 
114. 
115. 
116, 
117. 
118. 


119, 


120, 
121. 


129, 
123. 
124. 
125, 


126. 
1 237, 
7928, 


ಬತ್ತದ ಬೆಳೆ ಕೀಟ ನಿಯಂತ್ರಣ 


ಸಾದಾ 
ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 25-00 
ಬತ್ತದ ಬೇಸಾಯ 15-00 
ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು 


ಹಾಗೂ ಅವುಗಳ ಹತೋಟಿ 12-00 


ವ್ಯವಸಾಯ ಮುನ್ನಡೆ 18-00 
ಸಚಿತ್ರ ಬತ್ತದ ಬೆಳೆ 12-50 
ಕೀಟಶಾಸ್ತ್ರ ಪಾರಿಭಾಷಿಕ ಶಬ್ದ ಕೋಶ 3-00 
ಕೋಳಿ ಸಾಕಣೆ ಕೈನಿಡಿ 10-00 
ಮಣ್ಣು ಸೂಕ್ಷ್ಮಜೀವಿಶಾಸ್ತ್ರ್ರ 10-00 
ಭೂಸಾರ ಸಂರಕ್ಷಣೆ 7-50 
ಬಿಳಿತಸ 9.00 
ವೈರಸ್‌ ಗಳು (ಸೂಕ್ಷ್ಮಜೀವಿ ಜಗತ್ತು, ಭಾಗ 3) 7-50 
ಸಂತಾನೋತ್ಪತ್ತಿ ಶರೀರಕ್ರಿಯಾಶಾಸ್ತ್ರ್ರ 20-00 
ಅವಂಗ 3-50 


ಸೂಕ್ಷ್ಮಜೀವಿಗಳ ಉತ್ಪರಿವರ್ತನೆ ಹಾಗೂ 

ಅನುವಂತೀಯ ಗುಣಗಳ ಪುನರ್‌ ಸಂಯೋಜನೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ 4) 15-60 

ಬ್ಯಾಕ್ಸೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ 5) 25-00 

ಎಣ್ಣೆ ಕೊಡುವ ಕೆಲವು ಹೊಸ ಸಸ್ಯಗಳು 12-00 

ಸೂಕ್ಷ್ಮಜೀವಿಗಳ ಪರಿಸರಶಾಸ್ತ್ರ ಮತ್ತು ಸೋಂಕು 

ರಕ್ಷಣಾಶಾಸ್ತ್ರ (ಸೂಕ್ಷ್ಮಜೀವಿ ಜಗತ್ತು, ಭಾಗ 6) 20-00 


ಕೃಷಿಯಂತ್ರಗಳು ಮತ್ತು ಉಪಕರಣಗಳು 

ಸಸ್ಕ ಪೋಷಕಗಳು ಮತ್ತು ಅವುಗಳ ಪಾತ್ರ 10-00 
ಮೆಣಸು-ಕಪ್ಪು ಹೊನ್ನು ೨.00 
ಮಾನವ ಕಲ್ಮಾಣಕ್ಕೆ ಸೂಕ್ಷ್ಮಜೀವಿಗಳ ಬಳಕೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ 7) 5.00 
ಕೃಷಿ ಆರ್ಥಿಕ ನಿಶ್ಲೇಷಣೆ ಪ್ರವೇಶಿಕೆ 25-00 
ರೇಷ್ಮೆ ವ್ಯ ವಸಾಯ 20-00 


ಕೃಷಿ ಪ್ರಸರಣೆ 25-00 


ಕ್ಕಾಲಿಕೊ 
30-00 
25.00 


17-00 
28-00 
22-05 


20-00 
20-00 
17-50 
19-00 


30-00 


22-00 


80-00 
20-00 
19-00 


35-00 
30-00 
35-00 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


123. 
130. 
131, 
132. 
133. 
134, 
135. 
1386. 
137. 
188, 
139. 
140. 


ಹಣ್ಣಿನ ಬೆಳೆಗಳ ಕೀಟಿ ನಿಯಂತ್ರಣ 
ತ್ರಿಕೋನಮಿತಿ 

ಬಿದಿರು ಮತ್ತು ಬೆತ್ತ 

ಬತ್ತದ ಬೆಳೆ ಕಟಿ ನಿಯಂತ್ರಣ 
ಇಪ್ಪತ್ತೊಂಬತ್ತನೆಯ ದಿನ 

ಮಣ್ಣಿ ನ ಭೆೌಕಿಕ ಗುಣ ಧರ್ಮಗಳು 
ಆಧುನಿಕ ಆಹಾರ ಸೂಕ್ಷ ಒಜೇವಿ ವಿಜ್ಞಾನ 
ಸುಗಂಧ ದ ದ್ರವ ಸಸ್ಯಗಳು 

ಜೀವಶಾಸ್ತ್ರ, ಇಂಬಾಹಿಕ ಶಬ್ದಕೋಶ 
ಪ್ಲಾಂಟೀಕನ್‌ ಜೆಳೆಗಳ ಕೀಟ ನಿಯಂತ್ರಣ 
ಸೂರ್ಸ್ಮಜೀವಿ ಜಗತ್ತು 

ಬೀಜಗಣಿತ ಪರಿಚಯ, ಭಾಗ 2 


55 


ಸಾದಾ ಕ್ಯಾಲಿಕೊ 


12-00 22-00 
15-00 25-00 
10-00 20-00 
6-00 

ಅಚ್ಚಿ ನಲ್ಲಿದೆ 


32 


33 
3» 
33 
ಕತಿ 


83 


